ಎಜ್ಞಾನ ಕರ್ಣಾಟಕ 


ಸೆಂಪುಟಿ ೧೨ ಸಂಚಿಕೆ ೪ 


ಬ 





ಮೈಸೂರು ವಿಶ್ವನಿದ್ಯಾನಿಲಯ 
ಮೈಸೂರು 


೧೯೮೦ 


VIINANA KARNATAKA, Kannada quarterly of the University 


of Mysore. Volume 12, Number 4, October 1980. Edited by Dr. H. 
Sanjeeviah and Dr. P. G. Ramappa. 


All Rights Reserved 


ee 


ಪ್ರಧಾನ ಸಂಪಾದಕರು 


ಡಾ. ಹಾ. ಮಾ. ನಾಯಕ 


ಸಂಪಾಜಕರು 


ಡಾ. ಎಚ್‌. ಸಂಜೀವಯ್ಯ 
ಡಾ. ಫಿ. ಜಿ, ರಾಮಪ್ಪ 


ಪ್ರಕಾಶಕರು 


ಡೈರೆಕ್ಟರ್‌, ಪ್ರಸಾರಾಂಗ್ಯ ಮೈಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 
ಡೈರೆಕ್ಟರ್‌, ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ 


೧ 


೯ ಜ ನ್‌ 


ವಿಷಯಸೂಚಿ 


ಮಾಯಾ ವೃತ್ತಗಳು ಮತ್ತು 
ಅವುಗಳ ರಚನೆ 


ದವಸ-ಧಾನ್ಮ ಮತ್ತು 
ಬೇಳೆಕಾಳುಗಳಲ್ಲಿ ಪೌಷ್ಟಿಕತೆ 


ಅತಿವಾಹಕಗಳು 

ನ್ಯೂಟ್ರಾನ್‌ ಚುರುಕುಪಿಕೆ ತಂತ್ರೆ 
ಉಲೈ ಗಳು 

ಬೇಸಾಯ 


ನಮಗೇಕೆ ಗಗನದಲ್ಲಿ 
ಗೂಢಚರ್ಯೆ? 


ನಿ. ಎಂ. ಷಣ್ಮುಗಂ 


ಜಿ, ಆರ್‌. ರಂಗಸ್ವಾಮಯ್ಯ 
ಡಾ. ಸಿ, ಎಸ್‌, ಸುನಂದನ 
ಡಾ, ಕೆ. ಸಿದ್ಧಪ್ಪ 

ಇ. ಡಿ. ನರಹರಿ 


ಜಿ. ಆರ್‌, ರಂಗಸ್ವಾಮಯ್ಯ 


ಟ. ಆರ್‌, ಅನಂತರಾಮು 


೧೧ 
೧೯ 
೨೩ 
೩೩ 
೩೭ 


೪೬ 


ನಮ್ಮ ಲೇಖಕರು 


೧. ಶ್ರೀವಿ. ಎಂ. ಷಣ್ಮುಗಂ, ಪ್ರವಾಚಕರು, ಗಣಿತ ವಿಜ್ಞಾನ ನಿಭಾಗ, ಯುವರಾಜ 
ಕಾಲೇಜು, ಮೈಸೂರು-೫ 


೨. ಶ್ರೀ ಜಿ, ಆರ್‌. ರಂಗಸ್ವಾಮಯ್ಯ, ಯುನಿಟ್‌ ಇನ್‌ಛಾರ್ಜ್‌, ಕನ್ನಡ್ಯ ರೂವರ್‌ 
ನಂ. ೩೧೯ ICAR, ಕಿಸಿ ಭವನ್‌, ಹೊಸ ದೆಹಲಿ-೧ 


೩. ಡಾ. ಸಿ, ಎಸ್‌. ಸುನಂದನ, ೫-೫, ೧೨ನೇ ಅಡ್ಡರಸ್ತೆ, ಇಂಡಿಯನ್‌ 
ಇನ್‌ಸ್ಟಿಟ್ಕೂರ್‌ ಆಫ್‌ ಟೆಕ್ನಾಲಜಿ, ಮದರಾಸು-೩೬ 


೪, ಡಾ.ಕೆ, ಸಿದ್ದಪ್ಪ ಅಧ್ಯಾಪಕ, ಭೌತವಿಜಾ ನ ನಿಭಾಗ್ಕ ಮಂಗಳೂರು ವಿಶ್ವನಿದಾ 
ಕಾ) ಕಾ "ಜಾ ಡ್‌ 
ನಿಲಯ್ಕ ಕೊಣಜೆ, ನುಂಗಳೂರು 


೫. ಶ್ರೀ ಇ. ಡಿ. ನರಹರಿ, 2180, 8ನೆ ಮೇನ್‌, 8 ಬ್ಲಾಕ್‌, 11 ಸ್ಟೇಜ್‌, ರಾಜಾಜಿ 
ನಗರ, ಬೆಂಗಳೂರು-೧೦ 


೬, ಶ್ರೀ ಟ, ಆರ್‌, ಅನಂತರಾಮು, ಹಿರಿಯ ತಾಂತ್ರಿಕ ಸಹಾಯಕ, AMSE 
ವಿಭಾಗ್ಕ ಭಾರತೀಯ ಸರ್ವೇಕ್ಷಣೆ, ಬೆಂಗಳೂರು 


ವಿ. ಎಂ. ಷಣ್ಮುಗಂ 


ಮಾಯಾ ವ್ಪತ್ರಗಳು ಮತ್ತು ಅವುಗಳ ರಚನೆ 


ಕೆಳಗೆ ತೋರಿಸಲಾಗಿರುವ ಚಿತ್ರವು, ಮೂರು ವ್ಯಾಸಗಳಿರುವ ಒಂದು ಮಾಯಾ 
ವೃತ್ತ. ಪ್ರತಿ ವ್ಯಾಸದ ಎರಡು ತುದಿಯಲ್ಲೂ ಧನ ಪೂರ್ಣಾಂಕಗಳನ್ನು ಬರೆಯ 
ಲಾಗಿದೆ. 





ಚಿತ್ರ | 


ಈ ಮಾಯಾ ವೃತ್ತದಲ್ಲಿ ಬರೆಯಲಾಗಿರುವ ಸಂಖ್ಯೆಗಳು, ಕೆಳಗೆ ಕೊಟ್ಟಿರುವ 
ನಿಯಮಕ್ಕೆ ಅನುಗುಣವಾಗಿವೆ : 

“ ಅಕ್ಕಪಕ್ಕದಲ್ಲಿರುವ ಯಾವ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತವು, ಆ 
ಸಂಖ್ಯೆಗಳಿಗೆ ಅಭಿಮುಖವಾಗಿರುವ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತಕ್ಕೆ ಸಮ 
ನಾಗಿರುತ್ತದೆ.? 

ಮೇಲಿನ ಚಿತ್ರದ ಮಾಯಾ ವೃತ್ತದಲ್ಲಿ, (133-- 48-113-83; 42472 
=824+12; 724+]1]5=124+132), ಈ ಸಮೀಕರಣಗಳು ನಿಜವಾಗುವುದನ್ನು 
ಗಮನಿಸಿ. ಅಂದರೆ, (132-112) - (8°42) = (7212) =48=(24%3) 
ಎಂದು ಸಮಾನ ಬೆಲೆಯು ಇರುವುದು, ಈ ಸಮಾನ ಬೆಲೆಯನ್ನು, ಈ ಮಾಯಾ 
ವೃತ್ತದ ಮೂಲಸಂಖ್ಯೆ ಎನ್ನಬಹುದು. 


೨ ವಿಜ್ಞಾ ನ ಕರ್ಣೂಟಿಕ 


ಈ ಮಾಯಾ ವೃತ್ತವನ್ನು ರಚಿಸುವ ಕ್ರಮ ಯಾವುದು? ಈ ಪ್ರಶ್ನೆಗೆ ಉತ್ತರ 
ಹೀಗಿದೆ. 

ಮೂಲ ಸಂಖ್ಯೆಯಾದ (253) 48ನ್ನು ಬೇರೆ ಬೇರೆ ತರಹದಲ್ಲಿ ಅಪವರ್ತಿಸ 
ಬೇಕು, ಅಂದಕ್ಕೆ 48- (2೬ 24)=(4x 12) (6x8), ಎಂದು ಮೂರು 
ಜೋಡಿ ಬೇರೆ ಬೇರೆ ಅಸವರ್ತನಗಳು ಸಿಗುತ್ತವೆ. (ಎಲ್ಲಾ ಅಪವರ್ತನಗಳೂ, ಸಮ 
ಸಂಖ್ಯೆಗಳಾಗಿರಬೇಕಾದುದು ಅವಶ್ಯಕ). 

ಪ್ರತಿಯೊಂದು ಜೋಡಿ ಅಪವರ್ತನಗಳಿಗೂ ಸಂಬಂಧಪಟ 3, ಹಾಗೆ, ಎರಡು 
ಧನ ಪೂರ್ಣಾಂಕಗಳನ್ನು ಕೆಳಗಿನ ನಿಯಮದ ಪ್ರಕಾರ ಕಂಡು ಹಿಡಿಯಬೇಕು. 

“ಆ ಎರಡು ಪೂರ್ಣಾಂಕಗಳ ಮೊತ್ತ ಮತ್ತು ವಿತ್ಯಾಸಗಳು, ಈ ಎರಡು 
ಅಸವರ್ತನಗಳಿಗೆ ಸಮನಾಗಿರಬೇಕು.” 

ಅಂದರೆ, 24 ಮತ್ತು 2, ಈ ಅಪವರ್ತನಗಳಿಗೆ ಅನುಗುಣವಾಗಿ ನಮಗೆ ಸಿಗುವ 
ಸಂಖ್ಯೆಗಳು 13 ಮತ್ತು 11. ಇದೇರೀತಿ, 12 ಮತ್ತು 4, ಈ ಅಪವರ್ಶನಗಳು 
ಕೊಡುವ ಸಂಖ್ಯೆಗಳು 8 ಮತ್ತು 4; 8 ಮತ್ತು 6, ಈ ಅಪವರ್ತನಗಳು ಕೊಡುವ 
ಸಂಖ್ಯೆಗಳು 7 ಮತ್ತು 1. 

ಈ ಮೂರು ಸಂಖ್ಯಾ ಜೋಡಿಗಳನ್ನು-.-ಅಂದರ್ಕೆ (13, 11), (8, 4) 
ಮತ್ತು (7, 1), ಇವುಗಳನ್ನು--ಒಂದು ವೃತ್ತದ ಮೂರು ವ್ಯಾಸಗಳ ಎರಡು ತುದಿ 
ಗಳಲ್ಲಿಯೂ ಇರುವ ಜೋಡಿ ಸಂಖ್ಯೆಗಳಾಗಿ, ಕೆಳಗೆ ವಿವರಿಸಿರುವ ಕ್ರಮದಲ್ಲಿ ಬರೆಯ 
ಬೇಕು. 

AB, CD ಮತ್ತು EF, ಇವುಗಳು ಕ್ರಮವಾಗಿ ಪ್ರಥಮ, ದ್ವಿತೀಯ ಮತ್ತು 
ತೃತೀಯ ವ್ಯಾಸಗಳಾಗಿರಲಿ. ಪ್ರಥಮ ಜೋಡಿ ಸಂಖ್ಯೆಗಳಾದ (13, 11)ನ್ನು A 
ಸ್ಥಾನದಲ್ಲಿ 13 ಮತ್ತು B ಸ್ಥಾನದಲ್ಲಿ 11 ಇರುವ ಹಾಗೆ ಬರೆದರೆ, ದ್ವಿತೀಯ ಜೋಡಿ 
ಸಂಖ್ಯೆ ಗಳಾದ (8, 4ನ್ನು ೮ ಸ್ಥಾನದಲ್ಲಿ 8 ಮತ್ತು D ಸ್ಥಾನದಲ್ಲಿ 4 ಇರುವ 








ಮಾಯಾ ವೃತ್ತಗಳು ಮತ್ತು ಅವುಗಳ ರಚನೆ ೩ 


ಹಾಗೆ ಬರೆಯಬೇಕು, ಅನಂತರ, ತೃತೀಯ ಜೋಡಿ ಸಂಖ್ಯೆಗಳಾದ (1, 1)ನ್ನು 
E ಸ್ಥಾನದಲ್ಲಿ 7 ಮತ್ತು ೧ ಸ್ಕಾ ನದಲ್ಲಿ 1 ಇರುವ ಹಾಗೆ ಬರೆಯಬೇಕು. (ಚಿತ್ರ-2 
ನೋಡಿ). 
ದ ಈ ರೀತಿ ಬರೆದ ಮೇಲೆ ನಮಗೆ ಸಿಗುವುದು, (ಚಿತ್ರ 1)ರಲ್ಲಿ ಇರುವ ಮಾಯಾ 
ಮೂರು ವ್ಯಾಸಗಳಿರುವ ಒಂದು ಮಾಯಾ ವೃತ್ತವನ್ನು ಮೇಲೆ ಕೊಟ್ಟ 
ಉದಾಹರಣೆಯಲ್ಲಿ ನೋಡಿಜಿವು. ಇದೇ ರೀತಿ, ಐದು, ಏಳು, ಒಂಬತ್ತು 
ಮುಂತಾದ ವ್ಯಾಸಗಳಿರುವ ಮಾಯಾ ವೃತ್ತ ಗಳನ್ನು ರಚಿಸಬಹುದು. 

ಮೇಲೆ ಕೊಟ್ಟ ಉದಾಹರಣೆಯಲ್ಲಿ, ಮೂರು ವ್ಯಾಸಗಳಿರುವ ಮಾಯಾ ವೃತ್ತಕ್ಕೆ 
ಮೂಲ ಸಂಖ್ಯೆ 48= (24 3)=29*) x 3 ಇದ್ದಿದ್ದನ್ನು ನೋಡಿದೆವು. ಹೀಗೆಯೇ, 
n ವ್ಯಾಸಗಳಿರುವ ಮಾಯಾ ವೃತ್ತ ಕ್ರೈ ಮೂಲಸಂಖ್ಯೆ 2೬1 3 ಆಗಿರಬೇಕು ಎಂದು 
ನಿರೀಕ್ಷಿಸುತ್ತೇವೆ. ಈ ನಿರೀಕ್ಷೆ ನಿಜವೇ ಆಗುತ್ತದೆ. (ಇಲ್ಲಿ ೧ ಎಂಬುದು ಯಾವಾ 
ಗಲೂ ಒಂದು ಬೆಸಸಂಖ್ಯೆಯಾಗಿರಬೇಕು). 

ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ ; 


ಉದಾಹರಣೆ 1: 
25+) 3192ನ್ನು ಮೂಲ ಸಂಖ್ಯೆಯಾಗಿ ತೆಗೆದುಕೊಂಡರೆ, ನಮಗೆ ಐದು 
ವ್ಯಾಸಗಳಿರುವ ಒಂದು ಮಾಯಾ ವೃತ್ತವನ್ನು ರಚಿಸಲು ಸಾಧ್ಯವಾಗುತ್ತದೆ. 
1927296) (448) (6:32) (824) = (12x16), 
ಹೀಗೆ ಬೇಕೆ ಬೇರೆ ಐದು ಜೋಡಿ ಅಪವರ್ತನಗಳು ಸಿಗುತ್ತವೆ. ಇವುಗಳಿಂದ, ನಮಗೆ 
ಬೇಕಾಗಿರುವ ಐದು ಜೋಡಿ ಸಂಖ್ಯೆಗಳನ್ನು ಪಡೆಯುತ್ತೇವೆ. 


ಜೋಡಿ ಅಪವರ್ತನಗಳು ಜೋಡಿ ಸಂ ಖೈಗಳು 





96 ಮತ್ತು 2.49 ಮತ್ತು 47 
48 ಮತ್ತು 4-೨26 ಮತ್ತು 22 
32 ಮತ್ತು 64-19 ಮತ್ತು 13 
24 ಮತ್ತು 8...--16 ಮತ್ತು 8 
16 ಮತ್ತು 124 |--14 ಮತ್ತು 2 





92ನ್ನು ಮೂಲ ಸಂಖ್ಯೆಯಾಗಿ ಪಡೆದಿರುವ, ಐದು ವ್ಯಾಸಗಳಿರುವ ಮಾಯಾ 
ವೃತ್ತವನ್ನು (ಚಿತ್ರ 3) ತೋರಿಸುತ್ತದೆ. ಈ ಮಾಯಾ ವೃತ್ತದಲ್ಲಿ, ಕೆಳಗೆ ಕೊಟ್ಟಿರುವ 
ಸಮೀಕರಣಗಳು ನಿಜವಾಗಿರುವುದನ್ನು ಗಮನಿಸಿ. 


೪ ವಿಜ್ಞಾನ ಕರ್ಣಾಟಕ 
ಇ 


493--228-.473--263 
223--192-263--133 
192+ 82=132+16° 
83414-1624 22 
142+47:= 284-493 





ಚಿತ್ರ 3 


ಉದಾಹರಣೆ 2: 

274) 3-768, ಇದನ್ನು ಮೂಲ ಸಂಖ್ಯೆಯಾಗಿ ಪಡೆದಿರುವ, ಏಳು 
ವ್ಯಾಸಗಳು ಇರುವ, ಮಾಯಾ ವೃತ್ತವನ್ನು ಹೀಗೆ ರಚಿಸುತ್ತವೆ. 

768 = (28384) = (4192) = (6128) = (8 ೬96) = 
(12x 64)=(16x48)=(24* 32) ಎಂದು ಬೇಕಿ ಬೇಕೆ ಏಳು ಜೋಡಿ 
ಅಪವರ್ತನಗಳು ಸಿಗುತ್ತವೆ, ಇವುಗಳಿಂದ, ನಮಗೆ ಬೇಕಾಗಿರುವ ಏಳು ಜೋಡಿ 
ಸಂಖ್ಯೆಗಳನ್ನು ಪಡೆಯುತ್ತೇವೆ. 


ಜೋಡಿ ಅಪವರ್ತನಗಳು ಜೋಡಿ ಸಂಖ್ಯೆಗಳು 


384 ಮತ್ತು 2.-|--193 ಮತ್ತು 191 
192 ಮತ್ತು 4. |-- 98 ಮತ್ತು 94 
128 ಮತ್ತು 6. |- 67 ಮತ್ತು 61 
96 ಮತ್ತು 8. | 52 ಮತ್ತು 44 
64 ಮತ್ತು 12. | 38 ಮತ್ತು 26 
48 ಮತ್ತು 16.7೨. 32 ಮತ್ತು 16 
32 ಮತ್ತು 24, | 28 ಮತ್ತು 4 


ಮಾಯಾ ವೃತ್ತಗಳು ಮತ್ತು ಅವುಗಳ ರಚನೆ ೫ 


768ನ್ನು ಮೂಲಸಂಖ್ಯೆಯಾಗಿ ಪಡೆದಿರುವ, ಏಳು ವ್ಯಾಸಗಳು ಇರುವ ಮಾಯಾ 
ವೃತ್ತವನ್ನು (ಚಿತ್ರ-4) ತೋರಿಸುತ್ತದೆ. ಈ ಮಾಯಾ ವೃತ್ತದಲ್ಲಿ ಕೆಳೆಗೆ ಕೊಟ್ಟ 
ರುವ ಸಮೀಕರಣಗಳು ನಿಜವಾಗಿರುವುದನ್ನು ಗಮನಿಸಿ. 

1933--943-1912--983 | 382+162=262+322 

942-4 673-983--613 162--283-328--42 

672+442=6]2+ 522 282+ 1912=42 +1932 

442+ 388. 523 263 





ಉದಾಹರಣೆ 3; ಅ*ಖ)«3-3072, ಇದನ್ನು ಮೂಲ ಸಂಖ್ಯೆಯಾಗಿ 
ಪಡೆದಿರುವ, ಒಂಬತ್ತು ವ್ಯಾಸಗಳಿರುವ ಮಾಯಾವೃತ್ತವನ್ನು (ಚಿತ್ರ-5) ತೋರಿಸು 
ತ್ತದೆ, (ಇದರ ರಚನೆಯ ವಿವರಗಳನ್ನು ಅಭ್ಯಾಸವಾಗಿ ಬಿಡಲಾಗಿದೆ.) 

ಈ ಮಾಯಾ ವೃತ್ತ ದಲ್ಲಿ, ಕೆಳಗೆ ಕೊಟ್ಟಿರುವ ಸಮೀಕರಣಗಳು ನಿಜವಾಗಿವೆ: 


ಇಂ 


769>-+ 382°=767°+ 386°; 
3822+ 2592= 38624-2532; 
259+ 188°=2532 + 196°; 
1882 +1342=1962+122°; 
1342+ 882=1222 +1043; 
882+762=1042 +523; 
17613225264; 
328--568- 643-- 82; 
568--7673-88-- 7698. 





& ವಿಜ್ಞಾನ ಕರ್ಣಾಟಕ 





ಮಾಯಾ ವೃತ್ತಗಳನ್ನು ರಚಿಸುವ ಈ ಸಮಸ್ಯೆಯ ಸಾರ್ವತ್ರಿಕ ರೂಪ 
(General Case) ಹೀಗಿರುತ್ತದೆ : 

(23"« 3)-ನ್ನು ಮೂಲಸಂಖ್ಯೆಯಾಗಿ ಪಡೆದಿರುವ, (2೬-1) ವ್ಯಾಸಗಳಿ 
ರುವ ಮಾಯಾವೃತ್ತವನ್ನು ರಚಿಸಲು, (2೫% 3)-ಇದನ್ನು ಬೇಕಿ ಬೇಕೆ (2k--1) 
ಚೋಡಿ ಸಂಖ್ಯೆಗಳಾಗಿ ಅಪವರ್ತಿಸುತ್ತೇವೆ. ಅವುಗಳನ್ನು ಕೆಳಗೆ ಕೊಡಲಾಗಿದೆ : 


2೬ (2೫-13) | (ಇಲ್ಲಿ 1122, ಒಂದು ಪೂರ್ಣಾಂಕ). 

23 (2೫-೩3) ಈ (೧೬-1) ಜೋಡಿ ಅಪವರ್ತನಗಳಿಂದ, 
(233 3) «28-1 | ನಮಗೆ ಬೇಕಾಗಿರುವ (2೬-1) ಜೋಡಿ ಸಂಖ್ಯೆ 
28 (2೫-83) | ಗಳನ್ನು ಹಿಂದಿನ ಕ್ರಮದಲ್ಲಿಯೇ ಪಡೆಯಬಹುದು. 
(28 3) ೬ 2೫-೩ | ಅವುಗಳನ್ನು ಉಪಯೋಗಿಸಿಕೊಂಡು, (2ಓ--1) 
24 (2೫-43) | ವ್ಯಾಸಗಳಿರುವ ಮಾಯಾವೃತ್ತವನ್ನು ರಚಿಸಬಹುದು. 


(283) x 2೫-38 ಹಿಂದೆ ಕೊಟ್ಟ ಉದಾಹರಣೆಗಳು, ಕ್ರಮವಾಗಿ 
nnn en | ಹೀಸ), 3, 4 ಮತ್ತು 5--ಈ ಬೆಲೆಗಳಿಗೆ ಸರಿಯಾಗಿ 
25425೬3) ರಚಿಸಲ್ಪಟ್ಟಿವೆ, 


(2-1 x3)x 2k+1 


ಇದೇ ರೀತಿ (2*1x 3)— ಇಂತಹ ಸಂಖ್ಯೆಗಳನ್ನು ಮೂಲಸಂಖ್ಯೆಯಾಗಿ 
ಪಡೆದಿರುವ ಮಾಯಾವೃತ್ತ ಗಳನ್ನು ಕೂಡ, ಇದೇ ಕ್ರಮದಲ್ಲಿ ರಚಿಸಬಹುದು. (ಇಲ್ಲಿ 
ಕೂಡ, | ೭22, ಒಂದು ಪೂರ್ಣಾಂಕ). 

ಈ ಸಂದರ್ಭದಲ್ಲಿ, ನಮಗೆ ಮೂಲ ಸಂಖ್ಯೆಯ (2k) ಬೇಕಿ ಬೇರೆ ಜೋಡಿ 
ಅಪವರ್ತನಗಳು ಸಿಗುತ್ತವೆ. ಅವುಗಳಿಂದ (2) ಬೇಕಿ ಬೇರಿ ಜೋಡಿ ಸಂಖ್ಯೆಗಳನ್ನು 


ಮಾಯಾ ನೃತ್ತಗಳು ಮತ್ತು ಅವುಗಳ ರಚನೆ ೭ 


ಪಡೆಯುತ್ತೇವೆ. ಆದರೆ, (2k) ಒಂದು ಸಮಸಂಖ್ಯೆ ಯಾಗಿರುವುದರಿಂದ, ಮೊದಲ 
ನೆಯ ಅಥವ ಕೊನೆಯ ಜೋಡಿ ಸಂಖ್ಯೆಗಳನ್ನು ನಿರಾಕರಿಸಿ, ಉಳಿದ (2-1) 
ಜೋಡಿ ಸಂಖ್ಯೆಗಳನ್ನು ಮಾತ್ರ ಉಪಯೋಗಿಸಿ, (2೬-1) ವ್ಯಾಸಗಳಿರುವ 
ಮಾಯಾ ವೃತ್ತವನ್ನು ರಚಿಸಬಹುದು. 

ಈಗ, ಈ ತರಹದ ಕೆಲವು ಉದಾಹರಣೆಗಳನ್ನು ನೋಡೋಣ. 


ಉದಾಹರಣೆ 4: (283) -96-ನ್ನು ಮೂಲಸಂಖ್ಯೆಯಾಗಿ ಪಡೆದಿರುವ, 
ಮೂರು ವ್ಯಾಸಗಳಿರುವ ಮಾಯಾ ವೃತ್ತಗಳನ್ನು ಹೀಗೆ ರಚಿಸಬಹುದು: 

967 (248) (4/24) (616) (812) ಎಂದು ನಾಲ್ಕು 
ಜೋಡಿ ಅಪವರ್ತನಗಳು ಸಿಗುತ್ತವೆ. ಇವುಗಳಿಂದೆ ನಮಗೆ ನಾಲ್ಪು ಜೋಡಿ 
ಸಂಖ್ಯೆಗಳು ಕೆಳಗೆ ಕೊಟ್ಟಿ ರುವಂತೆ ಸಿಗುತ್ತವೆ. 


ಜೋಡಿ ಆಪನರ್ತನಗಳು | ಜೋಡಿ ಸಂಖ್ಯೆಗಳು 


48 ಮತ್ತು 2,_--25 ಮತ್ತು 23 
24 ಮತ್ತು 4.14 ಮತ್ತು 10 
16 ಮಕ್ಕು 64-11 ಮತ್ತು 5 
12 ಮತ್ತು $1510 ಮತ್ತು 2 





(25, 23), (14 10), (11, 5), (10, 2)-ಈ ನಾಲ್ಕು ಜೋಡಿ 
ಸಂಖ್ಯೆಗಳಲ್ಲಿ, ಮೊದಲನೆಯ ಅಥವ ಕೊನೆಯ ಜೋಡಿ ಸಂಖ್ಯೆಗಳನ್ನು ನಿರಾಕರಿಸಿ, 
ಮೂರು ವ್ಯಾಸಗಳಿರುವ ಎರಡು ಬೇರೆ ಬೇರೆ ಮಾಯಾ ವೃತ್ತಗಳನ್ನು ಪಡೆಯ 
ಬಹುದು, (ಚಿತ್ರ 6) ಮತ್ತು (ಚಿತ್ರ 7) ಅಂತಹ ಮಾಯಾ ವೃತ್ತಗಳನ್ನು 
ತೋರಿಸುತ್ತವೆ, 





೮ ವಿಜ್ಞಾನ ಕರ್ಣಾಟಕ 
೯ 





ಈ ಮಾಯಾವೃತ್ತಗಳಲ್ಲಿ ನಿಜವಾಗಿರುವ ಸಮೀಕರಣಗಳು: 
ಪಾ 1 2351 143] ಕಿ ]( ತ್ತ] 3/25, 


102--112- 142--52; 102+102=22+142; 
112+232= 524252; 102+112=142+52; 
ಉದಾಹರಣೆ 5: 


(27೬3) -384ನ್ನು ಮೂಲಸಂಖ್ಯೆಯಾಗಿ ಪಡೆದಿರುವ, ಐದು ವ್ಯಾಸಗಳು 
ಇರುವ ಮಾಯಾವೃತ್ತಗಳು, (ಚಿತ್ರ 8) ಮತ್ತು (ಚಿತ್ರ 9)ಗಳಲ್ಲಿ ತೋರಿಸಲಾಗಿವೆ, 

384= (2192) (4x 96)=(6~ 64)= (848) (12:32) 
(16x 24) ಎಂದು ಆರು ಜೋಡಿ ಅಪವರ್ತನಗಳು ಸಿಗುತ್ತವೆ. ಇವುಗಳಿಂದ ನಮಗೆ 
ಸಿಗುವ ಆರು ಜೋಡಿ ಸಂಖ್ಯೆಗಳು ಕ್ರಮವಾಗಿ 





ಮಾಯಾ ವೃತ್ತಗಳು ಮತ್ತು ಅವುಗಳ ರಚನೆ ೯ 





(97, 95), (50, 46), (35, 29), (28, 20), (22, 10) ಮತ್ತು 
(20, 4). ಇವುಗಳಲ್ಲಿ ಮೊದಲನೆಯ ಅಥವ ಕೊನೆಯ ಜೋಡಿ ಸಂಖ್ಯೆಗಳನ್ನು 
ನಿರಾಕರಿಸಿ, ಐದು ವ್ಯಾಸಗಳಿರುವ ಮಾಯಾವೃತ್ತವನ್ನು ರಚಿಸುತ್ತೇನೆ, 
ಈ ಮಾಯಾವೃತ್ತಗಳಲ್ಲಿ ನಿಜವಾಗಿರುವ ಸಮೀಕರಣಗಳು : 


x 


973--463-953--503; 223--953-103-973; 
463--353-503-293; 103 208-223--43; 
353:208-292--283 ; 20°+462=42+50°; 


202+22°=28°+10°; 





೧೦ ವಿಜ್ಞಾನ ಕರ್ಣಾಟಕ 
ಅ 


ಉದಾಹರಣೆ 6: (293) 1536ನ್ನು ಮೂಲಸಂಖ್ಯೆಯಾಗಿ ಪಡೆದಿರುವ 
ಏಳು ವ್ಯಾಸಗಳಿರುವ ಎರಡು ಬೇಕೆ ಬೇಕಿ ಮಾಯಾವೃತ್ತ ಗಳನ್ನು (ಚಿತ್ರ-10ಮತ್ತು 
ಚಿತ್ರ-11)ಗಳಲ್ಲಿ ತೋರಿಸಲಾಗಿದೆ. (ಇವುಗಳನ್ನು ರಚಿಸುವ ಕ್ರಮದ ವಿವರಗಳನ್ನು 
ಅಭ್ಯಾಸವಾಗಿ ಬಿಡಲಾಗಿದೆ). 





ಜಿ. ಆರ್‌. ರಂ ಗಸ್ವಾಮಯ್ಯ 


ಸ-ಧಾನ್ಯ ಮತ್ತು ಬೇಳೆಕಾಳುಗಳಲ್ಲಿ ಪೌಸ್ಟಿ ಕತೆ 


ನಾವು ನಮ್ಮ ತಾತನ ಕಾಲದಲ್ಲಿ ಏನು ತಿನ್ನುತ್ತಿ ತ್ತಿದೆ ವೋ ಈಗಲೂ ಅದನ್ನೇ 
ತಿನ್ನುತಾ ಪ ಬಂದಿದ್ದೇವೆ. ನಮ್ಮ ಆಹಾರ ಪದ್ಧ ತಿ | ಬದಲಾಗಿಲ್ಲ. ಇದಕ್ಕೆ ಹಲವಾರು 
ಈೊ03ಗಳಹುದು. ನಮ್ಮ ಸಾಂಪ್ರ ದಾಯಕ ಆಹಾರ ಪದ್ಧ ತಿಗಳಲ್ಲಿ ಸ್ವಲ್ಪ 
ಮಾರ್ಪಾಡು ಮಾಡಿಕೊಂಡರೆ ನಾವು "ಕಮ್ಮ ಮಕ್ಕಳ ದೈಹಿಕ ಹಾಗೂ ಮಾನಸಿಕ 
ಬೆಳವಣಿಗೆಗೆ ಅನುವು ಮಾಡಿಕೊಟ್ಟಿಂತೆ. ನಾವು ತಿನ್ನುವ ಅನ್ನ ಕಸವಿರಲಿ, ರಸವಿರಲಿ 
ಆ ಬಗ್ಗೆ ಯೋಚನೆಯನ್ನೂ ಮಾಡುವುದಿಲ್ಲ. ಪ್ರೋಟೀನ್‌ ಸ ಸಂಪನ್ನೆ ಹಾಗೂ 
ಅಗ್ಗವಾಗಿ ಗೋಧಿ ಒಳ್ಳೆ ಯೆಂದು ಗೊತ್ತಿದ್ದರೂ ಅಕ್ಕಿಯನ್ನೆ ೯ ಹೆಚ್ಚು ಬಳಸುತ್ತೆ ವೆ. 
ಕಳೆದ ದಶಕದಲ್ಲಿ ಪೌ ಕಾಂಶಗಳು ಹೆಚ್ಚಿ ಗೆ ಇರುವ ಆಹಾರ ಧಾನ್ಯ ಗಳನ್ನು ರೂಪಿಸ 
ಲಾಗಿಹೆ. ಇಂಥ ಧಾನ್ಯ ಗಳ ಜಾಯ್‌. ವಿಶ್ಲೇಷಣೆ ಹಾಗೂ ಇತರ ಹ ಯೋಗಗಳಿಂದ 
ಉತ್ತಮ ಗುಣಮಟ ಜೆ ಆಹಾರಧಾನ್ಯಗಳನ್ನು ಸ ಗುರುತಿಸಲಾಗಿದೆ. ಈ ಕೆಲವನ್ನು ಈ 
ಲೇಖನ ಮಾಲೆಯಲ್ಲಿ ನೀಡಿದೆ : 

]. ಗೋಧಿ: ಮಾನವನ ಆಹಾರ ಧಾನ್ಯಗಳಲ್ಲಿ ಬಹಳ ಮುಖ್ಯವಾದ್ದ ರಿಂದ 
ಗೋಧಿಯ ಸುಧಾರಿತ ತಳಿಗಳತ್ತ ಕೃಷಿವಿಜ್ಞಾ ನಿಗಳ ಗಮನ ಬಹಳ ಹಿಂದಿನಿಂದಲೂ 
ಹರಿದಿದೆ. ಈಗ ಹೆಚ್ಚು ಪೌಷ್ಯ ಕಾಂಶಗಳುಳ್ಳ ತಳಿಗಳೂ ಲಭ್ಯ. ಇದರಲ್ಲಿ ಸಾಕಷ್ಟು 
ಪ್ರೋಟೀನ್‌, ಕೊಬ್ಬು, ನಿಷ್ಕ, ಇ ಅನ್ನಸತ್ತ, ತಯಾಮಿನ್‌, ಕೈಜೋ ಪ್ಲೇವಿನ” 
ಮತ್ತು ನಯಾಸಿನ್‌ ಮುಂತಾದ ಬಿ ಅನ್ನಸತ್ವಗಳೂ, ಪೊಟಾಸಿಯಂ, ರಂಜಕ, 
ಗಂಧಕ, ಮೆಗ್ನೀಸಿಯಂ, ಸುಣ್ಣ, ಕಬ್ಬಿಣ, ಅಯೋಡಿನ್‌ ಮುಂತಾದ ಲವಣಾಂಶಗಳೂ 
ಗಮನಾರ್ಹ ಮಟ್ಟದಲ್ಲಿವೆ. ಈ ಉತ್ತಮ ಅಂಶಗಳನ್ನು ಹೊಂದಿದ ತಳಿಗಳನ್ನು 
ಬೆಳೆಸುವ ಕೃಷಿವಿಧಾನಗಳು, ಕೃಷಿ ಹವಾಗುಣಗಳು ಇವುಗಳ ಪೌಸ್ಮಿ ಕತೆಯನ್ನು 
ನಿರ್ಧರಿಸುತ್ತ ಲ. ಉದಾಹರಣೆಗೆ ಸೋಧಿ ಕಾಳುಗಟ್ಟುವಾಗ ವಾತಾವರಣದಲ್ಲಿ ಉಷ್ಣಾ ಂಶೆ 
ಹೆಚ್ಚಿದ್ದರೆ (ಪ್ರಖರ ಬಿಸಿಲು) ಗೋಧಿಯ ಪ್ರೋಟೀನ್‌ ಅಂಶ ಹೆಚಾ ಗಿರುತ್ತದೆ. 
k ಪ್ರತಾಪ್‌ ’, " ಅರ್ಜುನ” ' ಮತ್ತು " ಸಿ-306' ತಳಿಗಳು ಉತ್ತಮ ಪೌಷ್ಠಿಕಾಂಶ 
ಗಳನ್ನು ಹೊಂದಿವೆ. "ಎಚ್‌.ಡಿ. 2028 ' ತಳಿಯಲ್ಲಿ ಲೈಸಿನ್‌ ಅಂಶ ಇದ್ದರೂ 
ಉಳಿದ ಪೌಷ್ಠಿಕಾಂಶಗಳು ಕಡಿಮೆ ಇವೆ, 


೧೨ ವಿಜ್ಞಾನ ಕರ್ಣಾಟಕ 
ಇಂ 


ಚಪಾತಿಯಲ್ಲಿ ಬ್ರೆಡ್‌ಗಿಂತ ಹೆಚ್ಚು ಪೌಷ್ಮಿಕಾಂಶಗಳಿವೆ. ಗೋಧಿಯ ಬಹು 
ದೊಡ್ಡ ಕೊರತೆಯೆಂದರೆ ಅವಶ್ಯಕ ಅಮಿನಾನೋ ಆಮ್ಲಗಳು ಇಲ್ಲದಿರುವುದು. 


೨. ಅಕ್ಕ : ವಿಶ್ವದ "ಮೂರರಲ್ಲೊ ದು ಪಾಲು ಜನರ ಪ್ರ ಮುಖ ಆಹಾರ 
ಅಕ್ಕಿ (ಅನ್ನ). RAE ಪ್ರಮುಖ” ಆಹಾರದಲ್ಲಿ ಇದು ಎರಡನೆಯ ಸ್ಥಾನ 
ಪಡೆದಿದೆ. ಗೋಧಿಯಂತೆ ಅಕ್ಕಿಯ ಪೆ ತಾ ಕಾಂಶಗಳೂ ಕೃ ಸಿ-ಹೆವಾಗುಣಗಳು ಮತ್ತು 
ಕೃಷಿ ಪದ್ಧತಿಗಳನ್ನವಲಂಬಿಸಿನೆ. ಪಾಲಿಷ್‌ ಮಾಡಿದ ಅಕ್ಕಿ ತಿನ್ನಲು ಹೆಚ್ಚು ಹಿತಕರ 
ವಾಗಿ ಕಂಡರೂ ಪಾಲಿಷ್‌ ಮಾಡದ ಕೊಟ್ಟಣದ ಅಕ್ಕಿ ಹೆಚ್ಚು ಪೌಷ್ಠಿಕಾಂಶಗಳನ್ನು 
ಹೊಂದಿದೆಯೆಂಬುದು ಎಲ್ಲರಿಗೂ ಗೊತ್ತು. ಆದರೂ ಅನ್ನ ಚೆನ್ನಾಗಿ ಕಾಣಲೆಂದು 
ಚೆನ್ನಾಗಿ ಪಾಲಿಷ್‌ ಹೊಡೆಸುವ ಮಂದಿಯೇ ಹೆಚ್ಚು, ಅಕ್ಕಿಯ ಮೂಗು (ಭ್ರೂಣ) 
ಮತ್ತು ಮೇಲಿನ ತೆಳುಸೊರೆಯ ತೌಡಿನಲ್ಲಿ ಬಿ ಕಾಂಪ್ಲೆಕ್ಸ್‌ ಇತ್ಯಾದಿ ಉತ್ತಮ 
ಅನ್ನಸತ್ವಗಳಿವೆ. ಇವೆಲ್ಲವನ್ನೂ ಎಮ್ಮೆಗಳಿಗೋ ಹಸುಗಳಿಗೋ ನೀಡುವುದು ಹಾಗೂ 
ನಿಸ್ಸಾರವಾದ ಬೆಳೆ ನೆಯ ಗರಿಗರಿಯಾದ ಅನ್ನ ತಿನ್ನುವುದು ನಮ್ಮ ರೂಢಿ. ಕುಸುಬಲಕ್ಕಿ 
ಯಂತೂ ಕುಟ್ಟಿದ (ಕೊಟ್ಟಣದ) ಅಕ್ಕಿಗಿಂತ ಉತ್ತಮ. ಅಕ್ಕಿಯಲ್ಲಿ ಪ್ರೋಹಿನ್‌ 
ತುಂಬಾ ಕಡಿಮೆಯಿದ್ದು ಪಿಷ್ಮ ಪದಾರ್ಥವೇ ಹೆಚ್ಚೆ ದ್ದರೂ ಇದರಲ್ಲಿ ಸಮತೋಲನವಾದ 
ಅಮಾನೋ ಆಮ್ಲ ಗಳಿವೆ, 

ಸಬಕ್ಮತಿ', " ಪೂಸಾ 2-21 ಮತ್ತು "ಪದ್ಮೆ' ತಳಿಯ ಅಕ್ಕಿ " ಬಾಸುಮತಿ 
320 ' ಅಕ್ಕಿಗಿಂತ ಪೌಸ್ಠಿ ಕಾಂಶಗಳಲ್ಲಿ ಉತ್ತಮವೆಂಬುದು ಕಂಡುಬಂದಿದೆ. ಸುವಾಸನೆ 
ಯುಳ್ಳ ಅನ್ನ ತಿನ್ನಲು ಜೆನ್ನ ಎಂದು ಮಾತ್ರ ಜನ " ಬಾಸುಮತಿ' ಅಕ್ಕಿಯನ್ನು 
ಬಯಸುತ್ತಾರೆ. ಬೇಳೆಕಾಳುಗಳನ್ನು ಅಕ್ಕಿ (ಅನ್ನ) ಯೊಡನೆ 1 : 4 ರ ಪ್ರಮಾಣದಲ್ಲಿ 
ಬೆರೆಸಿದಾಗ ಅತ್ಯುತ್ತಮ ಪೌಸ್ಮಿಕ ಆಹಾರ ನಮಗೆ ಲಭ್ಯವಾಗುತ್ತದೆ, ಸೋಯಾ 
ಬೀನ್‌ ಮತ್ತು ಹೆಸರುಬೇಳೆ ಅನ್ನಜೊಡನೆ ತಿನ್ನಲು ಪೌಷ್ಠಿಕಾಂಶಗಳ ದೃಷ್ಟಿಯಿಂದ 
ಅತ್ಯುತ್ತ ಮನೆಂಬುದು ಪ್ರಯೋಗಗಳಿಂದ ತಿಳಿದುಬಂದಿದೆ. 


೨. ಮುಸುಕನ ಜೋಳ: ಭಾರತದಲ್ಲಿ ಇದು ಮೂರನೆಯ ಪ್ರಮುಖ 
ಧಾನ್ಯದಬೆಳೆ. ಮುಸುಕಿನ ಜೋಳದ ಉತ್ಪಾದನೆಯಲ್ಲಿ ಶೇಕಡಾ 90ರಷ್ಟು ಮಾನವನ 
ಆಹಾರವಾಗಿ ಬಳಸಲ್ಪಡುತ್ತಿದೆ. 

ಪೌಸ್ಠಿ ಕಾಂಶಗಳ ದೃಷ್ಟಿಯಿಂದ " ಒಪೆಕ್‌-2' ತಳಿ "ಪಸ್ಸಿ', "ವಿಜಯ"' 
ಮತ್ತು " ಗಂಗಾ-5? ತಳಿಗಳಿಗಿಂತ ಉತ್ತಮ, ತುಂಬಾ ಬಲಿಯದ ಎಳೆಯ 
ಮುಸುಕಿನ ಜೋಳದಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳಿರುವುದು ಕಂಡುಬಂದಿದೆ. ಮುಸುಕಿನ 
ಜೋಳದ ಹಟ್ಟಿ ನೊಡನೆ ಕಡಲೆಹಿಟ್ಟನ್ನು ಬೆರೆಸಿ " ಬಾಲಾಹಾರ ' ತಯಾರಿಸಿದಾಗ 
ಅಮಿನೋ ಆಮ್ಲಗಳನ್ನು ಬೆರೆಸಿದ ಆಹಾರಕ್ಕಿಂತ ಹೆಚ್ಚು ಪೌಷ್ಟಿ ಕವಾಗಬಲ್ಲದು. 
ಇದನ್ನು ಶಾಲಾ ಮಕ್ಕಳಿಗೆ ನೀಡಬಹುದು. " ಬಾಲಾಹಾರ `ಕೈ "ಒಪೆಕ್‌-2' 


ದನಸ-ಧಾನ್ಯ ಮತ್ತು ಬೇಳೆಕಾಳುಗಳಲ್ಲಿ ಪೌಷ್ಠಿಕತೆ ೧ಷ್ಠಿ 


ಮತ್ತು " ಶಕ್ತಿ' ತಳಿಗಳು ಹೆಚ್ಚು ಸೂಕ್ತ ; ಇವುಗಳೊಡನೆ ಅನ್ನಸತ್ವಗಳು ಮತ್ತು 
ಖನಿಜಾಂಶಗಳನ್ನು ಬೆರೆಸಿ ಉತ್ತಮ " ಬಾಲಾಹಾರ'ವನ್ನು ಸಿದ್ಧಮಾಡಬಹುದು. 

ಉತ್ತರ ಭಾರತದಲ್ಲಿ ಗೋಧಿ ಹಿಟ್ಟಿ ನೊಡನೆ ಮುಸುಕಿನ ಜೋಳದ ಹಿಟ್ಟನ್ನು 
ಬೆರೆಸಿ ಚಪಾತಿ ಮಾಡಿಕೊಂಡು ತಿನ್ನುವುದು ರೂಢಿ; ಹೆಚ್ಚು ರುಚಿಯ ಜೊತೆ 
ಉತ್ತಮ ಪೌಸ್ಟಿ ಕಾಂಶಗಳೂ ಶರೀರಕ್ಕೆ ಒದಗುತ್ತವೆ. 


೩. ಅಧಿಕ ಸುಕ್ರೋಸ್‌ ಅಂಶವುಳ್ಳ ಹೊಸ ಕಬ್ಬಿನ ತಳಿ 

ಸಿಒಸಿ67-1 | 

ಕೊಯಮತ್ತೂರಿನ ಕಬ್ಬು (ತಳಿ) ಉತ್ಪಾದನಾ ಸಂಸ್ಥೆ ಯು 8-9 ತಿಂಗಳಲ್ಲೆ ೯ 
ಕುಯಿಲಿಗೆ ಬರುವ ಹಾಗೂ ಹೆಚ್ಚು ಸುಕ್ರೋಸ್‌ ಅಂಶವನ್ನೊಳಗೊಂಡ ಕಬ್ಬಿನ ತಳಿ 
ಯೊಂದನ್ನು ರೂಪಿಸಿದೆ. ಇದೇ "ಸಿಒಸಿ-67-1'; "ಕ್ಯೂ 63' ಮತ್ತು "ಸಿಒ 
775’ ತಳಿಗಳಿಂದ ರೂಪಿಸಿದ್ದು. ಈ ತಳಿಯ ಕಬ್ಬು ಬೇಗ ಮೊಳಕೆಯೊಡೆದು ಬಹು 
ಬೇಗ ಹುಲುಸಾಗಿ ಬೆಳೆಯಬಲ್ಲದು. 

ಈ ತಳಿಯ ವಿಶೇಷತೆಯೆಂದರೆ ಎಂಟು ತಿಂಗಳ ಕಬ್ಬಿನಲ್ಲಿ ಶೇ. 88ರಷ್ಟು ಶುದ್ಧ 
ವಾದ 17-13% ಸುಕ್ರೋಸ್‌ ಇಳುವರಿ ಬಂದಿರುವುದು. ಹೆಕ್ಟೇರಿಗೆ 8.9 ಟನ್‌ 
ಇಳುವರಿ ನೀಡಿದೆ. "ಸಿಒ 658] ತಳಿಗಿಂತ ಸಕ್ಕರೆ ಮತ್ತು ಕಬ್ಬಿನ ಇಳುವರಿಯಲ್ಲಿ, 
ಪ್ರಧಾನ ಬೆಳೆ ಹಾಗೂ ಕೊನೆಬೆಳೆಯೆರಡರಲ್ಲೂ ಉತ್ತಮ ಇಳುವರಿ ನೀಡಿದೆ. 

ತಮಿಳುನಾಡಿನಲ್ಲಿ 1980-81ರಲ್ಲಿ ಈ ತಳಿಯ ಕಬ್ಬು 10,000 ಹೆಕ್ಟೇರ್‌ 
ಗಳನ್ನಾವರಿಸಿತ್ತು. ಸಕ್ಕರೆ ಕಾರ್ಯಾನೆಗಳೂ ಈ ತಳಿಯ ಕಬ್ಬಿಗೆ ಒಳ್ಳೆಯ ಬೆರೆ ನೀಡಿ 
ಉತ್ತೈಜಿಸುತ್ತಿವೆ. 


೪. ಹೊಸ ಪಾಲಕ್‌ (ಸೊಪ್ಪು) ತಳಿ "ಪೊಸಾ ಜ್ಯೋತಿ? 

ಹೊಸ ಜಿಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು " ಪೂಸಾ 
ಜ್ಯೋತಿ? ಎಂಬ ಹೊಸ ಉತ್ತಮ ಪಾಲಕ್‌ (ಸೊಪ್ಪು) ತಳಿಯನ್ನು ಬಿಡುಗಡೆ 
ಮಾಡಿದೆ. ಉಳಿದ ತಳಿಗಳಿಗೆ ಹೋಲಿಕೆಯಾಗಿ ಈ ತಳಿಯ ಎಲೆಗಳು ಅಗಲವಾಗಿ, 
ರಸಭರಿತವಾಗಿರುತ್ತವೆ. ಇದು " ಆಲ್‌ ಗ್ರೀನ್‌ ತಳಿಗಿಂತ ಎಲ್ಲ ವಿಧದಲ್ಲೂ ಉತ್ತಮ, 
ಸಲಾದ್‌ನಂತೆ ಕಚ್ಚಾರೂಪದಲ್ಲೇ ತಿನ್ನಲೂ ರುಚಿಕರ. ಬೇಯಿಸಿ, ಬೇಗ ರುಬ್ಬ 
ಬಹುದು, ಸಾರು ಅಥವಾ ಸಾಂಬಾರ್‌ ತುಂಬಾ ಸ್ವಾದಿಷ್ಟವಾಗಿ ತಯಾರಾಗುತ್ತದೆ, 
ನೋಡಲೂ ಚೆನ್ನಾಗಿರುತ್ತದೆ. 

ಈ ತಳಿಯು ಹುಲುಸಾಗಿ ಬೇಗ ಬೆಳೆಯುತ್ತದೆ. ಸೊಪ್ಪನ್ನು ಕತ್ತರಿಸಿದೆ 
ಮೇಲೆ ಮತ್ತೆ ಬಹುಬೇಗ ಬೆಳೆಯುತ್ತದೆ: ಚಳಿಗಾಲದಲ್ಲಿ ಚೆನ್ನಾಗಿ ಬೆಳೆಯಬಹು 
ದಾದರೂ ವರ್ಷವಿಡೀ ಬೆಳೆಸಬಹುದು. : ಹೆಕ್ಟೇರಿಗೆ 48 ಟನ್‌ ಇಳುವರಿನೀಡಬಲ್ಲದು, 


೧೪ ನಿಜ್ಞಾನ ಕರ್ಣಾಟಕ 


ಸದ್ಯದ ಉತ್ತಮ ತಳಿಯೆನಿಸಿದೆ *ಆಲ್‌ಗ್ರೀನ್‌' ತಳಿಯ ಇಳುವರಿ 38.7 ಟನ್‌. 
ಆದ್ದರಿಂದ ಪಾಲಕ್‌ ಬೆಳೆಯುವುದಾದರೆ " ಪೂಸಾ ಜ್ಯೋತಿ 'ಯನ್ನೇಕೆ ಬೆಳೆಯ 
ಬಾರದು? 


೫. ಕಸದಿಂದ ರಸ: 

. ಕಬ್ಬಿನ ಸಿಪ್ಪೆ, ಸೆತ್ತಿ-ಸೆಡೆಯನ್ನು ಉರುವಲಿಗೆ ಬಳಸುವುದು ರೂಢಿ. ಗದ್ದೆ 
ಯಲ್ಲೇ ಸುಟ್ಟು ಬೂದಿ ಮಾಡುವುದೂ ಉಂಟು. ಇದೇ ಸಿಫ್ಪೆ/ಸತ್ತೆಯನ್ನು ಈಗ 
ಮಲ್ಟ್‌ ಗೊಬ್ಬರವನ್ನಾಗಿ ಲಾಭದಾಯಕವಾಗಿ ಬಳಸಬಹುದೆಂದು ಲಕ್ನೋದಲ್ಲಿನ 
ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ತಿಳಿಸಿದೆ, ಈ ವಿಧಾನ ತುಂಬಾ ಹೊಸದೇನಲ್ಲ. 

ಕಬ್ಬು ಮೊಳಕೆಯೊಡೆದ ಮೇಲೆ ಸುಮಾರು 2 ಸೆಂ.ನಿಖಾ. ದಪ್ಪ ಕಬ್ಬಿನ ಸೆತ್ತೆ/ 
ಸಿಪ್ಪೆಯನ್ನು ಏಕರೂಪವಾಗಿ ಮಣ್ಣಿ ನ ಮೇಲ್ಪದರದಲ್ಲಿ ಹರಡಿದಾಗ ಇಡ ಚೆನ್ನಾಗಿ 
ಬಂದಿದೆ; ಜೊತೆಗೆ ಇದು ಕಳೆ ಬಿಳೆಯುವುದನ್ನೂ ತಡೆಗಟ್ಟುತ್ತ ಬಿಂದು ವರದಿಯಾಗಿದೆ. 
ಹೆಕ್ಟೇರಿಗೆ 10 ಟನ್‌ ಕಬ್ಬಿನ ಸಿಪ್ಪೆಯನ್ನು ನೀಡಬಹುದು. 

ದ್ಯ ಪದ್ಧತಿಯನ್ನು ಈಗಾಗಲೇ ಕೆಲವು ಪ್ರಗತಿಶೀಲ ರೈತರು ಅನುಸರಿಸುತ್ತಿರುವ 
ರಾದರೂ, ಇದು ವ್ಯಾಪಕವಾಗಿಲ್ಲ. ಆದ್ದರಿಂದ ರಸಹಿಂಡಿದ ಮೇಲೆ ಮತ್ತೆ ಅದೇ ಕಸ 
ಮತ್ತೆ ರಸವಾಗುವಂತೆ ನಮ್ಮ ರೈತರು ಶ್ರಮವಹಿಸಬೇಕು, ಗೊಬ್ಬರದ ಅಭಾವ 
ವಿರುವ ಈ ಕಾಲದಲ್ಲಿ ಇದೊಂದು ವರದಾನವೇ ಸರಿ, 


೬, ಸೋಯಾಬೀನ್‌ 

ಇದು ದ್ವಿದಳಧಾನ್ಯಗಳಲ್ಲಿ ಅತ್ಯಧಿಕ ಪ್ರೋಟೀನ್‌ ಹೊಂದಿದೆ. ಪ್ರತಿ 100 
ಗ್ರಾಂ ಬೀಜದಲ್ಲಿ 42.2 ಗ್ರಾಂ ಪ್ರೋಟೀನ್‌ ಇದೆ. ಅಲ್ಲದೆ 20ರಷ್ಟು ತಿನ್ನಬಹು 
ದಾದಂಥ ಎಣ್ಣೆ ಅಂಶವಿದೆ. ಇದರಲ್ಲಿ ಅಮಿನಾನೋ ಆಮ್ಲಗಳೂ ಉಂಟು. ಇತ್ತೀಚೆ 
ಗಂತೂ ಇದರ ಬಳಕೆ ಬಹುರೂಪಿ, ಹಾಲಿನ ತಯಾರಿಕೆಯಿಂದ ಹಿಡಿದು ಬಿಸ್ಕತ್‌, 
ಮಕ್ಕುಳ ಆಹಾರ, ಪೇಯ ಪದಾರ್ಥಗಳಲ್ಲೂ ಇದನ್ನು ಬಳಸುತ್ತಾರೆ. 

ತಳಿಗಳು:  " ಹಾರ್ಡಿ' ತಳಿಯನ್ನು ರಾಜ್ಯಕ್ಕೆ ಶಿಪಾರಸ್ಸು ಮಾಡಿದೆ. 
ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದವರು ರೂಪಿಸಿದ " ಕೆ. ಎಚ್‌. ಎಸ್‌. ಬಿ.-2' 
ತಳಿಯನ್ನು ಬೆಳೆಯಬಹುದು. ಇವಲ್ಲದೆ " ಜೆ-232, ಡೇವಿಸ್‌? ಮತ್ತು " ಇಂಪ್ರೂವ್ಡ್‌ 
ಪೆಲಿಕಾನ್‌ ತಳಿಗಳನ್ನು ಬೆಳೆಯಬಹುದು. 

ಬಿತ್ತನೆ: ಇದು 100 ದಿನಗಳ ಬೆಳೆ; ನೀರಾವರಿ ಬೆಳೆಯಾದರೆ ಮೇ-ಜೂನ್‌ 
ನಲ್ಲೂ ಮಳೆಯಾಧಾರಿತ ಬೆಳೆಯಾದರೆ ಆಗಸ "ನಲ್ಲೂ ಬಿತ್ತಬೇಕು; ರೈಜೋಬಿಯಂ 
ಕಲ್ಪರಿನಿಂದ ಸುಧಾರಿಸಿ ಬಿತ್ತ ಬೇಕು. 

ಬೀಜಗಳನ್ನು 12 ಅಂಗುಲದ ಅಂತರದಲ್ಲಿ (ಸಾಲು) ಬೀಜದಿಂದ ಬೀಜಕ್ಕೆ 


ದವಸಧಾನ್ಯ ಮತ್ತು ಬೇಳೆಕಾಳುಗಳಲ್ಲಿ ಪೌಷ್ಠಿಕತೆ ೧೫ 
೮ 


4 ಅಂಗುಲ ಅಂತರದಲ್ಲಿ ಬಿತ್ತಿ, ಹವಾಗುಣಕ್ಕನುಗುಣವಾಗಿ 8 ರಿಂದ 10 ದಿನಗಳಿ 
ಗೊಮ್ಮೆ ನೀರು ಹಾಯಿಸಬೇಕು... 
ರಸಗೊಬ್ಬರಗಳು; (ಪ್ರತಿ ಹೆಕ್ಟೇರಿಗೆ- ಕಿಲೋಗ್ರಾಂಗಳಲ್ಲಿ) 


ಸಾರಜನಕ ರಂಜಕ ಪೊಟಾಶ್‌ 
ನೀರಾವರಿ ಬೆಳೆ 37.5 37.5 37.5 
ಮಳೆಯಾಧಾರಿತ ಬೆಳೆ 25 25 25 


(ಜೊತೆಗೆ 12.5 ಕಿಲೋ ಜಿಂಕ್‌ ಫಾಸ್ಪೇಟ್‌ ನೀಡಬೇಕು.) 

ಕೋಗ- ರುಜಿನಗಳು : ಕಂಬಳಿಹುಳು, ಕತ್ತರಿಹುಳು, ಮತ್ತು ಎಲೆ ಕೊರಕೆ 
ಹುಳವನ್ನು ಸೂಕ್ತ ಮದ್ದುಗಳನ್ನು ಸಿಂಪಡಿಸಿ ನಿಯಂತ್ರಿಸಬಹುದು. 

ಇಳುವರಿ : ನೀರಾವರಿ ಬೆಳೆಯಿಂದ ಎಕರೆಗೆ 10-12 ಹಾಗೂ ಮಳೆಯಾ 
ಧಾರಿತ ಬೆಳೆಯಿಂದ 5-6 ಕೆ, ಜಿ. ಇಳುವರಿ ಬರುತ್ತದೆ. 

ಸೂಚನೆ; ಸೋಯಾಬೀನ್ಸ್‌ನಲ್ಲಿ ಟ್ರಫ್ಸಿಯಾ ಇನ್‌ ಹಿಬಿಟಿರ್‌ ಎಂಬ ವಿಷ 
ಪದಾರ್ಥವಿದೆ, ಇದ್ದು ಸಾರಜನಕವನ್ನು ಪಚನ ಮಾಡುವ ಟ್ರಪಫ್ಸಿಯಾ ಎಂಬ ಕಿಣ್ವ 
ವನ್ನು ತಡೆಗಟ್ಟುತ್ತದೆಂದು ತಿಳಿದುಬಂದಿದೆ. ಜೆನ್ನಾಗಿ ಬೇಯಿಸಿದಾಗ ಕೊಂಚ 
ಮಟ್ಟಿನ ವಿಷ ಪದಾರ್ಥನಾಶ ಹೊಂದುತ್ತದೆ. ಇದನ್ನು ಹದವರಿತು ಬಳಸುವುದು 
ಸೂಕ್ತ. 


೭. ಅಡಿಕೆ 

ತಳಿಗಳು ; ರಾಜ್ಯಕ್ಕೆ ಮಂಗಳ ತಳಿ ಸೂಕ್ತ. 

ರಸಗೊಬ್ಬರ : ಮೂರು ವರ್ಷದ ಮರವಾದರೆ ಮೇ ಮತ್ತು ಜೂನ್‌ ತಿಂಗಳಲ್ಲಿ 
ಪ್ರತಿ ಮರಕ್ಕೆ 35 ಗ್ರಾಂ ಸಾರಜನಕ, 13 ಗ್ರಾಂ ರಂಜಕ ಮತ್ತು 45 ಗ್ರಾಂ 
ಪೊಟಾಶ್‌ ಅನ್ನು ಸೆಪ್ಟೆಂಬರ್‌-ಅಕ್ಟ್ರೋಬರ್‌ನಲ್ಲಿ 65 ಗ್ರಾಂ ಸಾರಜನಕ, 27 ಗ್ರಾಂ 
ರಂಜಕ ಹಾಗೂ 95 ಗ್ರಾಂ ಪೊಟ್ಟಾ 2" ಗೊಬ್ಬರಗಳನ್ನೂ ನೀಡಬೇಕು, 

ಇದಕ್ಕೆ ಅಣಬೆ ರೋಗ, ಕೊಳೆರೋಗ, ಹಿಡಿಮುಂಡಿಗೆ ರೋಗಗಳ ಹಾವಳಿ 
ಇತ್ತೀಚೆಗೆ ಹೆಚ್ಚಾಗಿದೆ. ಸೂಕ್ತ ಮದ್ದನ್ನು ಬಳಸಿ ಇದನ್ನು ನಿಯಂತ್ರಿಸಬೇಕು. 
ಅಲ್ಲದೆ ಕೆಲವು ಬಗೆಯ ಮೈಟುಗಳು, ಹೇನುಗಳು, ಹಾಗೂ ಬೇರು ಕಡಿಯುವ ಹುಳು 
ಗಳೂ ಈ ಬೆಳೆಯನ್ನು ಕಾಡಿಸುತ್ತವೆ. ಸೂಕ್ತ ಮದ್ದುಗಳನ್ನು ಬಳಸಿ ನಿಯಂತ್ರಿಸಿ. 


೮. ಅಲಸಂದಿ 
ಅಲಸಂದಿ ಬಟಾಣಿ ವಂಶಕ್ಕೆ ಸೇರಿದ ಮುಂಗಾರಿನಲ್ಲೂ ಹಾಗೂ ಹಿಂಗಾರಿನಲ್ಲೂ 


೧೬ ನಿಜಾ ನ ಕರ್ಣಾಟಕ 
೧ 


ಬೆಳೆಯಬಹುದಾದ ಬೆಳೆ. ಅಲಸಂದಿ ಕಾಳು ಶರ್ಕರ-ಪಿಷ್ಟದ ಜೊತೆ ಪ್ರೋಟನ್‌, 
ಮೇದಸ್ಸು ಲವಣಗಳು, ರಂಜಕ, ಸುಣ್ಣ, ಕಬ್ಬಿಣ, ಥಯಾಮಿನ್‌, ರಿಬೋಫ್ಲೆ ವಿನ್‌, 
ನಿಕೋಟನಿಕ್‌ ಆಮ್ಲ ಹಾಗೂ ಸಿ ಮತ್ತು ಎ ಜೀವಾಣುಗಳನ್ನು ಹೊಂದಿದ ಸಂಪನ್ನ 
ಆಹಾರ, ಇದರ ಹಸಿರು ಬಳ್ಳಿ ಕರಾವಿನ ಹಸುಗಳಿಗೆ ಉತ್ತಮ ಮೇವು; ಒಳ್ಳೆಯ 
ಹಸಿರು ಗೊಬ್ಬರವಾಗಿಯೂ ಬಳಸಬಹುದು. 

ಅಲಸಂದಿಯಲ್ಲಿ ಮೂರು ಪ್ರಭೇದಗಳಿವೆ, ಮೊದಲನೆಯದರಲ್ಲಿ ಮೂರು ಅಡಿ 
ಉದ್ದದ ಕಾಯಿಗಳೂ, ಎರಡನೆಯದರಲ್ಲಿ ಒಂದು ಅಡಿ ಉದ್ದದ } ಅಂಗುಲದ ಬಿಗಿ 
ಮತ್ತು ಗಟ್ಟಿ ಬೀಜ ಹೊಂದಿದ ಕಾಯಿಗಳೂ ಹಾಗೂ ಮೂರನೆಯದರಲ್ಲಿ 3 ಅಂಗುಲ 
ದಿಂದ 5 ಅಂಗುಲ ಉದ್ದದ ಕಾಯಿಗಳು ಇರುತ್ತವೆ. 

ತಳಿಗಳು: ಕರ್ನಾಟಕಕ್ಕೆ ಸಿ-152 ಮತ್ತು ಎಸ್‌-468 ಸೂಕ್ತ ತಳಿಗಳು, 
ಇವನ್ನು ಮಿಶ್ರ ಬೆಳೆಯಾಗಿಯೂ ಬೆಳೆಯಬಹುದು. 

ಬಿತ್ತನೆ: ಎಕರೆಗೆ $ ಕೆ.ಜಿ. ಬಿತ್ತನೆ ಸಾಕು. ರೈಜೋಬಿಯಂ ಕಲ್ಪ್ವರಿನಿಂದ 
ಉಪಚರಿಸಿ ಬಿತ್ತಬೇಕು, 

ರಸಗೊಬ್ಬರ ; ಹೆಕ್ಟೇರಿಗೆ 25 ಕೆ.ಜಿ, ಸಾರಜನಕ, 50 ಕೆ.ಜಿ ರಂಜಕ ಹಾಗೂ 
25 ಕೆ.ಜಿ. ಪೊಟಾಶ್‌ ಗೊಬ್ಬರ ಬೇಕಾಗುತ್ತದೆ. 

ಸಸ್ಯ ಸಂರಕ್ಷಣೆ: ಅಗ್ರೋಮೈ ಜಡ್‌ ನೊಣ, ಸಸ್ಯಹೇನು ಬೂದಿರೋಗ 
ಮತ್ತು ಎಲೆಚುಕ್ಕೆ ರೋಗಗಳಿಂದ ಬೆಳೆಯನ್ನು ರಕ್ಷಿಸಲು ಸೂಕ್ತ ಮದ್ದುಗಳನ್ನು 
ಸಿಂಪಡಿಸಿ, 

ಈ ಮೇಲಿನ ಕೃಷಿ ಪದ್ಧತಿಗಳನ್ನನುಸರಿಸಿ ಬೆಳೆದಾಗ, ಎಕರೆಗೆ 50 ರಿಂದ 
70 ಕ್ವಿಂಟಾಲ್‌ ಇಳುವರಿ ಸಾಧ್ಯ. 


೯. ಬತ್ತ 

ತಳಿಗಳು : ಕರ್ನಾಟಕಕ್ಕೆ ಐಆರ್‌-8, ಜಯ, ಐಆರ್‌-20, ಸೋನ, ವಾಣಿ, 
ಪ್ರಕಾಶ್‌, ವಿಕ್ರಮ್‌ ಮತ್ತು ಸೂರಜ್‌ ತಳಿಗಳನ್ನು ಶಿಫಾರಸ್ಸು ಮಾಡಲಾಗಿದೆ. 
ಹೆಚ್ಚು ಮಳೆಬೀಳುವ ಗುಡ್ಡಗಾಡು ಪ್ರದೇಶಗಳಿಗೆ ಬಾಡಲು ರೋಗನಿರೋಧಕ 
ಇಂಡಾನ್‌ ತಳಿ ಸೂಕ್ತ 

ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರೂಪಿಸಿರುವ ಮಧು, ಮಂಗಳ ಮತ್ತು 
ಪುಷ್ಪ ತಳಿಗಳನ್ನು ಬೆಳೆಯಬಹುದು, 

ರಸಗೊಬ್ಬರ : ಮುಂಗಾರಿನ ಬೆಳೆಗೆ 100 ಕಿಲೋ ಸಾರಜನಕ, 50 ಕಿಲೋ 
ರಂಜಕ ಹಾಗೂ 50 ಕಿಲೋ ಸೊಟಾಶ್‌ ಗೊಬ್ಬರಗಳನ್ನು ಬೇಸಿಗೆ ಬೆಳೆಗೆ 125 
ಕಿಲೋ ಸಾರಜನಕ 62.5 ಕಿಲೋ ರಂಜಕ ಹಾಗೂ 62.5 ಕಿಲೋ ಪೊಟಾಶ್‌ 
ಗೊಬ್ಬರಗಳನ್ನೂ ಮಲೆನಾಡಿನ ಜಿಲ್ಲೆ ಗಳಾದರೆ ಹೆಕೆ ಕೇರಿಗೆ 100 ಕಿಲೋ ಸಾರಜನಕ, 


ದವಸಧಾನ್ಯ ಮತ್ತು ಬೇಳೆಕಾಳುಗಳಲ್ಲಿ ಪೌಷ್ಠಿಕತೆ ೧೭ 


75 ಕಿಲೋ ರಂಜಕ ಹಾಗೂ 85.5 ಕಿಲೋ ಪೊಟ್ಯಾಶ್‌ ಗೊಬ್ಬರಗಳನ್ನೂ 
ಕೀಡಬೇಕು. 

ಕೊಟ ್ಚಿಗೆ/ಕಂಪೋಸ್ಟ್‌ ಗೊಬ್ಬ ರವನ್ನು ನಾಟಗೆ ಮೂರು ವಾರಗಳ ಮುನ್ನ 
ತ ಕ್ಕ ಪೈರನ್ನು 2 ಣೆ ಮಾ. ಇ ಹೆಚ್ಚು ಆಳಕ್ಕೆ ನಾಟಮಾಡಬಾರದು. 

ಸಸ ಸಂರಕ್ಷಣೆ: ಹಿಟ್ಟು ಹುಳುಗಳು, “ಗಂಟುನೊಣ ಮತ್ತು ಬಾಡಲು 
ಕೋಗಗಳ£ಥ ರೋಗರುಜಿನಗಳನ್ನು ಸೂಕ್ತ ಕ್ರಿಮಿನಾಶಕ ಹಾಗೂ ಮದ್ದುಗಳ 
ಸಿಂಪಡಣೆಯಿಂದ ನಿಯಂತ್ರಿಸಬೇಕು. 


೧೦. ರಾಗಿ 

ರಾಗಿಯನ್ನು ತಿನ್ನುವವ ನಿರೋಗಿ ಎಂದ ಸರ್ವಜ್ಞ. ಬಹುಶಃ ರಾಗಿಯಲ್ಲಿ 
ಇರುವಷ್ಟು ಸುಣ್ಣ (ಕ್ಯಾಲ್ಸಿಯಂ)ದ ಅಂಶ ಬೇರಾವ ಧಾನ್ಯಗಳಲ್ಲೂ ಸಿಗಲಾರದು, 
ಈ ಅಂಶ ಎಲುಬುಗಳ ಬೆಳವಣಿಗೆಗೆ ಬಹಳ ಮುಖ್ಯ. ಜೊತೆಗೆ ಇದು ಅಗ್ಗದ 
ಆಹಾರ ಕೂಡ. ಬಡವರಿಗೆ ವರದಾನ, 

ಉತ್ತಮ ತಳಿಗಳು; ಪಿ.ಆರ್‌. 202 ತಳಿ ಮಳೆಗಾಲಕ್ಕೆ ಸೂಕ್ತವಾದ 
ಮಧ್ಯಮಾವಧಿ ತಳಿ. ಇ.ಎಸ್‌-]11 ಪೂರ್ಣ ಶಕ್ತಿ, ಇಂಡಾಫ್‌-1 ಮತ್ತು 
ಇಂಡಾಫ್‌.-2 ತಳಿಗಳಿನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ರೂಪಿಸಿದೆ. ಇವುಗಳಲ್ಲಿ 
ಪೂರ್ಣ, ಶಕ್ತಿ ಮತ್ತು ಇಂಡಾಫ್‌-5 ಹತರ ತಳಿಗಳು, ಉಳಿದವು ಮಳೆಯಾಧಾರಿತ 
ಪ್ರದೇಶಗಳಿಗಾಗಿವೆ. 

ರಸಗೊಬ್ಬರ: ನೀರಾವರಿ ಬೆಳೆಯಾದರೆ 100 ಕಿಲೋ ಸಾರಜನಕ. 50 
ಕಿಲೋ ರಂಜಕ ಮತ್ತು 50 ಕಿಲೋ ಪೊಟ್ಯಾಶ್‌ ಹಾಗೂ ಮಳೆಯಾಧಾರಿತ 
ಬೆಳೆಯಾದರೆ 50 ಕಿಲೋ ಸಾರಜನಕ ಮತ್ತು 37:5 ಕಿಲೋ ರಂಜಕ ಗೊಬ್ಬರ 
ಗಳನ್ನು ಹೆಕ್ಟೇರೊಂದಕ್ಕೆ ನೀಡಬೇಕಾಗುತ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತುವ/ 
ನಾಟಿಮಾಡುವ ಮೂರು ವಾರಕ್ಕೆ ಮುನ್ನ ನೀಡಬೇಕು. ಕೂರಿಗೆಯ ಬಿತ್ತನೆ 
ಉತ್ತಮ. 

ಈ ಬೆಳೆಗೆ ರೋಗರುಜಿನಗಳ ಕಾಟವೂ ಕಡಿಮೆ. ಬಾಡಲು ಕೋಗದ ಬಗ್ಗೆ 
ಸೂಕ್ತ ಎಚ್ಚರಿಕೆ ವಹಿಸಬೇಕು. ಮಕ್ಕಳಿಂದ ಮುದುಕರವರೆಗೆ ಸುಲಭವಾಗಿ ಜೀರ್ಣ 
ವಾಗುವಂಥ ಈ ಬಡವರ ಆಹಾರ ಧಾನ್ಯವನ್ನು ಹೆಚ್ಚು ಹೆಚ್ಚು ಬೆಳೆಯುವುದು ಸೂಕ್ತ. 


ಪ್ರಿನ್ಸ್‌ ಟನ್‌ನಲ್ಲಿ ಐನ್‌ಸ್ಟೈನ್‌ ಪ್ರೊಫೆಸರ್‌ ಆಗಿದ್ದಾಗ ಕ್ರಿಸ್‌ಮಸ್‌ ಸಮಯ 
ದಲ್ಲಿ ತರುಣರ ಗುಂಪೊಂದು ಅವರ ಮನೆ ಕರೆಗಂಟಿ ಬಾರಿಸಿತು. ಐನ್‌ಸ್ಟೆ ನ್‌ 
ಬಾಗಿಲು ತೆಗೆದು ನಿಂತಾಗ ತರುಣರು ಸಮೂಹಗಾನಗಳನ್ನು ಹಾಡತೊಡಗಿದರು. 
ಅವರು ಮೆಚ್ಚುತ್ತಾ ಕೇಳತೊಡಗಿದರು. ಹಾಡುವುದು ಮುಗಿದ ಮೇಲೆ ತರುಣನೊಬ್ಬ, 
« ಏನಾದರೂ ಬಹುಮಾನಕೊಡಿ ” ಎಂದು ಕೇಳಿದ, 


“ ಎಂತಹ ಬಹುಮಾನ? ” ಎಂದು ಐನ್‌ಸ್ಟೈನ್‌ ಪ್ರಶ್ನಿಸಿದರು. 
“ $1 ಜನರು ಕಾಸು ಕೊಡುತ್ತಾರೆ ” 
“ ಒಂದು ನಿಮಿಷ ತಡೆಯಿರಿ, ಬಂದೆ” ಎಂದು ಒಳಗೆ ಹೋದರು ಐನ್‌ಸ್ಟೈನ್‌. 


ನಿರೀಕ್ಷಿಸಿದ ಬಹುಮಾನ ತರಲು ಒಳಗೆ ಹೋಗಿದ್ದಾರೆಂದು ಮಕ್ಕಳು ಎಣಿಸುತ್ತಾ 
ಕಾದರು, ಆದಕ್ಕೆ ಸ್ವಲ್ಪ ಹೊತ್ತಿನನಂತರ ಅವರ ಮಾಮೂಲಿ ಸ್ವೆಟರ್‌ ತೊಟ್ಟು, 
ಕುಲಾಯಿಯಂತಹ ಮಾಸಿದ ಉಣ್ಣೆಯ ಟೋಪಿಯನ್ನು ತಲೆಗೆ ಹಾಕಿಕೊಂಡು 
ಬಗಲಿಗೆ ಅವರ ಪಿಟೀಲು ನೇತುಹಾಕಿಕೊಂಡು ಅವರು ಬಂದರು. 

« ನಿಮ್ಮೊಡನೆ ಬಂದು, ನೀವು ಹಾಡಿದಂತೆ ನಾನು ಪಿಟೀಲು ಬಾರಿಸುತ್ತೇನೆ. 
ಆದಕೆ, ನನ್ನ ಭಾಗದ ಕಾಸನ್ನು ನೀವು ನನಗೆ ಕೊಡುತ್ತೇನೆಂದು ಮಾತುಕೊಡಬೇಕು * 
ಎಂದರಂತೆ! 

ಸಂಗ್ರಹ; ಎಸ್‌, ಹಾಲಪ್ಪ 


ಡಾ. ನಿ. ಎಸ್‌. ಸುನಂದನ 


ಅತಿವಾಹಕಗಳು 


(Super conductors) 


ವಿದ್ಯುಚ್ಛಕ್ತಿಯ ಬಳಕೆ ಇಂದಿನ ಜೀವನದಲ್ಲಿ ತೀರಾ ಸಾಮಾನ್ಯವಾಗಿದೆ. ವಿದ್ಯುತ್ತನ್ನು 
ಒಂದೆಡೆಯಿಂದ ಮತ್ತೊಂದೆಡೆಗೆ ಒಯ್ಯಲು ಸಾಧಾರಣವಾಗಿ ಲೋಹದ (ತಾಮ್ರ, 
ಅಲ್ಯೂಮಿನಿಯಂ ಇತ್ಯಾದಿ) ತಂತಿಗಳನ್ನು ಬಳಸಲಾಗುತ್ತಿದೆ. ಈ ತಂತಿಗಳು ನಿರ್ದಿಷ್ಟ 
ಪ್ರಮಾಣದ ವಿದ್ಯುತ್‌ ಪ್ರತಿಕೋಧ ಶಕ್ತಿ (resistance) ಹೊಂದಿರುವುದರಿಂದ ನಷ್ಟ 
ರಹಿತವಾಗಿ ಪರಿವಹನ ಕ್ರಿ ಯೆ (10851055 transmission) ನಡೆಸಲಾರೆವು. ಹೀಗಾಗಿ 
ಅತ್ಯಧಿಕ ಪ್ರಮಾಣದ ವಿದ್ಯುತ್‌ ಸರಬರಾಜಿನಲ್ಲಿ ಗಣನೀಯ ಪ್ರಮಾಣದ ಶಾಖೋತ್ಸನ್ನ 
ವಾಗಿ ಶಕ್ತಿ ಭಾಗಶಃ ವ್ಯರ್ಥವಾಗಿ ಬಿಡುತ್ತದೆ. ವಿದ್ಯುಜ್ಜನಕ (86೧r೩tಂr) ಗಳಲ್ಲೂ 
ಈ ತೊಂದರೆ ಸಾಮಾನ್ಯ, ಈ ಕಾರಣದಿಂದಾಗಿ ಅತಿಕಡಿಮೆ ಪ್ರತಿರೋಧವುಳ್ಳ ಅಥವಾ 
ಪ್ರತಿರೋಧರಹಿತ ವಿದ್ಯುದ್ವಾಹಕಗಳ ಸಂಶೋಧನೆ ಮತ್ತು ಬಳಕೆ ವಿಜ್ಞಾನಿಗಳ 
ಅದರಲ್ಲೂ ಭೌತವಿಜ್ಞಾ ನಿಗಳ-ಮತ್ತು ಲೋಹಶಾಸ್ತ್ರಜ್ಞ ರ-ಮುಖ್ಯ ಗುರಿಗಳ 
ಲ್ಲೊಂದಾಗಿದೆ. ಅತಿವಾಹಕಗಳು ಸ್ವಲ್ಪವೂ ನಷ್ಟವಿಲ್ಲದೆ (ಪ್ರತಿರೋಧರಹಿತವಾಗಿ) 
ವಿದ್ಯುಚ್ಛಕ್ತಿಯನ್ನು ಅತ್ಯಧಿಕ ಪ್ರಮಾಣದಲ್ಲಿ ಪ್ರಸಾರ ಮಾಡಬಲ್ಲ ಪದಾರ್ಥಗಳು, 
ವಿಶ್ವದ ಮೊಟ್ಟಮೊದಲನೆಯ ಅತಿವಾಹಕವೆಂದರೆ ಪಾದರಸ, ಅದನ್ನು ಕಂಡು 
ಹಿಡಿದ ವಿಜ್ಞಾ ನಿ ನೆದರ್ಲಂಡ್ಸ್‌ನ ಲೈಡನ್‌ ವಿಶ್ವವಿದ್ಯಾಲಯದ ಕೇಮರ್‌ಲಿಂಗ್‌ ಓನ್ಸ್‌, 
1911ರ ಮಾತು ಮೂರು ವರ್ಷಗಳ ಹಿಂದಷ್ಟೆ ಆತ ಹೀಲಿಯಂ ಅನಿಲವನ್ನು 
ದ್ರವೀಕರಿಸಿದ್ದ, ಅತಿ ಕನಿಷ್ಠ ಉಷ್ಣಾಂಶದಲ್ಲಿ (4 ಡಿಗ್ರಿ ಕೆಲ್ವಿನ್‌ ಅಥವಾ-269 ಡಿಗ್ರಿ 
ಸೆಲ್ಸಿಯಸ್‌) ಹೀಲಿಯಂ ಅನಿಲದಿಂದ ದ್ರವರೂಪಕ್ಕೆ ಪರಿವರ್ತನೆ ಹೊಂದುತ್ತದೆ. 
ಹೀಲಿಯಂ ದ್ರವವನ್ನು ಬಳಸಿ ಓನ್ಸ್‌ ಕೆಲವು ಲೋಹಗಳ (ಪಾದರಸ, ಸೀಸ ಮತ್ತು 
ತವರ) ವಿದ್ಯುತ್‌ ಪ್ರತಿರೋಧವನ್ನು ಅಭ್ಯಸಿಸಿದ; ಈ ಲೋಹಗಳು ತನ್ನವೇ ಆದ 
ನಿರ್ದಿಷ್ಟ ಉಷ್ಣಾ ಂಶದಲ್ಲಿ ಪ್ರತಿರೋಧ ಶಕ್ತಿಯನ್ನು ಕಳೆದುಕೊಳ್ಳುತ್ತ ವೆ. ಪಾದರಸದ 
ಪರಿವರ್ತನೋಷ್ಣಾಂಶ (transition temperature, 7.) 4.15 KA ಹಾಗೂ 
ಸೀಸದ್ದು 7.2K. ಈ ಲೋಹಗಳನ್ನು ಇನ್ನೂ ಕಡಿಮೆ ಶೈತ್ಯಕ್ಕೊಳಪಡಿಸಿದರೆ ಅವ 


೨೦ ವಿಜಾನ ಕರ್ಣಾಟಕ 
ಜ್‌ 


ಅತಿವಾಹಕಗಳಾಗಿ, ತೀರಾ ಕಡಿಮೆ ಶಕ್ತಿಯನ್ನು ಪಯೋಗಿಸಿಕೊಂಡು, ವಿದ್ಯುದ್ವಾಹೆಕ 
ಗಳಾಗಿ ಕಾರ್ಯ ನಿರ್ವಹಿಸಬಲ್ಲುವು. ಈ ಸ್ಥಿತಿಯಲ್ಲಿ ಈ ಲೋಹಗಳನ್ನು ಆಯಸ್ಕಾಂತ 
ಶಕ್ತಿಗೊಳಪಡಿಸಿದರೆ ಆಯಸ್ಕಾಂತ ರೇಖೆಗಳು ಹೊರದೂಡಲ್ಪಡುತ್ತವೆ. ಅತಿವಾಹಕದ 
ತಂತಿಯೊಂದನ್ನು ಮಿತಿಮೀರಿದ ಆಯಸ್ಕಾಂತ ಶಕ್ತಿಗೆ (critical magnetic field) 
ಒಳಪಡಿಸಿದರೆ ತನ್ನ ಅತಿವಾಹಕತೆಯನ್ನು ಕಳೆದುಕೊಳ್ಳು ತ್ತದೆ. ಉಷ್ಣಾಂಶ 
ಏರಿದಂತೆಲ್ಲಾ ಹೆಚ್ಚಾಗುವ ಅತಿವಾಹಕದ ಉಪಮಿತೋಷ್ಸ” (specific heat) 
ಪರಿವರ್ತನೋಷ್ಣಾಂಶದಲ್ಲಿ ಒಮ್ಮೆಲೇ ಜಿಗಿದು, ಪುನಃ ಏರತೊಡಗುತ್ತದೆ. ಇದೇ 
ಅತಿವಾಹಕದ ಅತಿಮುಖ್ಯ ಲಕ್ಷಣವಾದ " ಉಪಮಿತೋಷ್ಣ ಜಿಗಿತ” (specific heat 


jump) ಚಿತ್ರ 1 (೩), (10), (0). 


ಅಯಸ್ಕಾಂತ ರೇಜೆಗಳು ಇಷ ಣ 





ಕಾಲಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿವಾಹಕಗಳ ಅವಿಷ್ವಾರವಾಯಿತು, 
ಅವರ್ತಪಟ್ಟಿ (0070610 ಓರ10) ಯ ನಾಲ್ಕು ಮತ್ತು ಐದನೆಯ ಆವರ್ಶಗಳಲ್ಲಿ 
ಬರುವ ಲ್ಯಾಂಥನಂ, ನೆನೇಡಿಯಂ, ಮತ್ತು ನಿಯೋಬಿಯಂ ಅತಿ ಹೆಚ್ಚು Te ಉಳ್ಳ 
" ಸಂಕ್ರಮಣ ಲೋಹಗಳು ' (transition metals). ಇವುಗಳ ಪೈಕಿ ನಿಯೋಬಿಯಂ 
(709.28) ಅನ್ನು ತಂತಿಗಳ ರೂಪದಲ್ಲಿ ಬಳಸಲಾಗುತ್ತಿದೆ. ಗರಿಷ್ಠ Te ಉಳ್ಳ 
ಮಿಶ್ರ ಲೋಹಗಳ ಮತ್ತು ಇತರ ವಸ್ತುಗಳ ಅನ್ವೇಷಣೆ ಇಂದು ಭೌತಶಾಸ್ತ್ರದ ಅತಿ 
ಮುಖ್ಯ ಸಮಸ್ಯೆಗಳಲ್ಲಿ ಒಂದಾಗಿದ್ದು ಈ ದಿಕ್ಕಿನಲ್ಲಿ ಅವ್ಯಾಹತ ಪ್ರಯತ್ನಗಳು 
ಅಮೆರಿಕದ ಬೆಲ್‌ ಮತ್ತು ಇತರ ಅಗ್ರಗ್ರಾಮಿ ಪ್ರಯೋಗಾಲಯಗಳಲ್ಲಿ ನಡೆಯುತ್ತಿವೆ, 

ಮಿಶ್ರಲೋಹಗಳ ಪೈಕಿ Nb,Ge ಅತಿಹೆಚ್ಚು ಅಂದರೆ 23.2K 7, 
ಹೊಂದಿದ್ದು, ಇದರ ತಂತಿಗಳನ್ನು ಜಲಜನಕ ದ್ರವದಲ್ಲಿ (ಅತ್ರ ದ್ರವ 20 ಉಷ್ಣಾಂಶ 
ದಲ್ಲಿ ಅನಿಯಾಗುತ್ತ ತ್ತದೆ) ಉಪಯೋಗಿಬಹುದು. ' ಈ ಅತಿವಾಹೆಕವನ್ನು ನಿರ್ವಾತ 
ಪ್ರದೇಶದಲ್ಲಿ ತೆಳುವಾದ ಪೊರೆ (1011 817) ಯೋಪಾದಿಯಲ್ಲಿ ತಯಾರಿಸಿದ್ದಾರೆ, 
ಬಳಕೆಯಲ್ಲಿರುವ ಮಿಶ್ರಲೋಹಗಳೆಂದರೆ Nb, 71 (10%), Nb, Zr (10.8%), 
V,Ga (14.8K) ಗಿ/ಗ್ಯ 591 (18K) ಮತ್ತು Nb,A41 (18.8K) ಇವುಗಳು 





ಕೂಸ ೨೧ 


ಹೀಲಿಯಂ ದ್ರವದಲ್ಲಿ ಮಾತ್ರ ಸಾಧ್ಯ. ಈ ವಸ್ತುಗಳ ತಯಾರಿಕೆ ಮತ್ತು ಸಸ 
ತಂತಿಗಳನ್ನಾ ಗಿ ರೂಪಿಸುವ ಇಕಿ ಇಂದು ಹೆಚಿ ಸ್ಲಿನ ಪ್ರಗತಿ ಸಾಧಿಸಿದೆ, 

ಬಳಸಲ್ಪಡುವ ಅಕಿವಾಹಕವು (1 ಅತಿ ಹೆಚ್ಚು ಪರಿವರ್ತನೋಷ್ಣಾಂಶ 
ಹೊಂದಿರಬೇಕು, (2) ತಂತಿಗಳ ರೂಪದಲ್ಲಿರಬೇಕು, ಮತ್ತು (3) ಅತಿ ಹೆಚ್ಚು 
ವಿದ್ಯುತ” ಸಾಂದ್ರತೆ (current density) ಹೊಂದಿರಬೇಕು. Nb,Sn ಬಗೆಯ 
ಮಿಶ್ರಲೋಹೆಗಳು 10,000 ದಿಂದ 10,00,000 ಆಂಪೇರ್‌/ಚದರ ಮೀಟರ್‌ 
ಸಾಂದ್ರತೆಯಲ್ಲಿ ವಿದ್ಯುತ್‌ ಪ್ರಸಾರ ಮಾಡಬಲ್ಲುವು, ನೂರಾರು ಸಣ್ಣ (ಅಂದರೆ 60 
ಮೈಕ್ರೋ ಮೀಟರ್‌--ಕೂದಲೆಳೆಗಿಂತ ಕಡಿಮೆ ವ್ಯಾಸವುಳ್ಳ) ಅತಿವಾಹಕ ತಂತಿಗಳನ್ನು 
ಹಗ್ಗದೋಪಾದಿಯಲ್ಲಿ ಹೆಣೆದು, ಪರಿಶುದ್ಧ ತಾಮ್ರದ (ಅಥವಾ ತವರ-ಕಂಚಿನ) 
ಹೊದಿಕೆಯಲ್ಲಿ ಅಳವಡಿಸಿದಾಗ ಅವುಗಳ ದೃಢತೆ ಹೆಚ್ಚು ವುದಲ್ಲದೆ ಅತ್ಯಧಿಕ ವಿದ್ಯುತ್‌ 
ಪ್ರಸಾರವಾದಾಗ ಸಂಭವಿಸುವ ಅಪಾಯವನ್ನು ತಪ್ಪಿಸುವ ಸಾಧ್ಯತೆ ಇರುವುದೆ. 

Nb್ಮSn-ಮಾದರಿಯ ಮಿಶ್ರಲೋಹಗಳ ಸ್ಪಓಕರಚಕೆ (crystal structure) 
ಸರಳ ಹಾಗೂ ವಿಶಿಷ್ಟವಾಗಿದ್ದು ನಿಯೋಬಿಯಂ ಪರಮಾಣುಗಳು ನೇರಸರಪಳಿ 
ಯೋಪಾದಿಯಲ್ಲಿ x, ), 2 ಮೂರು ಅಕ್ಷಗಳಲ್ಲೂ ಜೋಡಿಸಲ್ಪಬ್ಬ ರುತ್ತವೆ, ಹೀಗಾಗಿ, 
ವಿದ್ಯುತ್‌ವಾಹಕ ಎಲೆಕ್ಟ್ರಾನ್‌ಗಳು ಸುಲಭವಾಗಿ ಸಂಚರಿಸಬಲ್ಲುವು. ಈ ವಸ್ತುಗಳಲ್ಲಿ 
ಅತಿವಾಹಕತೆಯನ್ನು ಕಂಡುಹಿಡಿದ ಶ್ರೇಯಸ್ಸು ಅಮೆರಿಕದ ಭೌತವಿಜ್ಞಾನಿ ದಿ॥ ಬಿ, ಓ. 
ಮಥ್ಯಾಸ್‌ (ಆತ 1980ರಲ್ಲಿ ಕಾಲವಾದರು) ಅವರಿಗೆ ಸಲ್ಲುತ್ತದೆ. ಈ ಮೇಧಾವಿ, 
ಯಾವೊಂದು ಸಮೀಚೀನ ತತ್ವದ ಸಹಾಯವೂ ಇಲ್ಲದೆ ನೂರಾರು ಅತಿವಾಹಕ 
ಗಳನ್ನು-ಅದರಲ್ಲೂ ಮುಖ್ಯವಾಗಿ 7/7? ಗ್ಯ, PbMoS, (Te =15 K) 
ಮುಂತಾದ ವಸ್ತುಗಳನ್ನು ಆವಿಸ್ಸುರಿಸಿದ್ದಾರೆ. p ತ್ರಯಾತ್ಮಕ ಅತಿವಾಹಕ' (ternary 
superconductors) ಎಂದು ಕರೆಯಲ್ಪಡುವ ಈ ವಸ್ತುಗಳು ಅನೇಕ ವಿಶಿಷ್ಟ ಲಕ್ಷಣ 
ಗಳು-ಅಂದಕೆ ಮುಖ್ಯವಾಗಿ ಅತಿ ಹೆಚ್ಚು ಪರಿವರ್ತನೋಷ್ಣಾ oಶ (PbMoSG ; 
15K) ಮತ್ತು ಅತಿ ಹೆಚ್ಚು ¢ ಗರಿಷ್ಕ ಸಂಕ್ರಮಣ ಆಯಸ್ಕಾಂತ ಕ್ಷೇತ್ರ (upper 
critical magnetic field) ಗಳನ್ನು (Pb MoS4-500000 ಗೌಸ್‌ ) ಪಡೆದಿವೆ. 
ಇವುಗಳನ್ನು ಬಳಸಿಕೊಂಡು ಅತಿವಾಹಕ ಆಯಸ್ಥಾಂತಗಳನ್ನು ರಚಿಸುವ ಸಾಧ್ಯತೆ ಇದೆ, 
ಈ ವಸ್ತುಗಳ ಸ್ಫಟಿಕ ರಚನೆಯೂ ಸರಳವಾಗಿದ್ದು ಪರಮಾಣುಗಳು ಮೂರು 
ದಿಕ್ಬುಗಳಲ್ಲೂ MoSc ಘಟಕಗಳ ವಿನ್ಯಾಸದಿಂದ ಏರ್ಪಟ್ಟ ಕಾಲುವೆಗಳಲ್ಲಿ 
ಜೋಡಿಸಲ್ಪ ಟ್ಟ ರುತ್ತವೆ. 

ಇನ್ನು dd ಕಾರ್ಯ ಕಾರಣ ಸಂಬಂಧವನ್ನು ನಿವೇಚಿಸೆ ೋಣ, 
ಲೋಹವೊಂದರಲ್ಲಿ ಘನಮೀಟರಿಗೆ ಸುಮಾರು 103 ರಷ್ಟು ಸಂಖ್ಯೆಯ, ಅತಿವೇಗದಲ್ಲಿ 
(ಸೆಕೆಂಡಿಗೆ 14 ಲಕ್ಷ ಮೀಟರ್‌) ಚಲಿಸುವ ಮುಕ್ತ ಎರೆಕ್ಟ್ರಾನ್‌ಗಳಿರುತ್ತ ವೆ. ಆದರೆ 
ಒಂದು ನಿರ್ದಿಸಷ ಎಲೆಕಾ ನ್‌ ಇದೇ ಅಣುವಿಗೆ ಸೇರಿದ್ದೆಂದು ಹೇಳಲಾಗದು. ಲೋಹದ 








೨೨ ವಿಜ್ಞಾನ ಕರ್ಣಾಟಕ 
ಗ 


ಸಾಮಾನ್ಯ ಸ್ಥಿತಿ (normal 5180) ಯಲ್ಲಿ ಎರಡು ಎಲೆಕ್ಟ್ರಾನ್‌ಗಳ ನಡುವೆ ವಿಕರ್ಷಣೆ 
(₹೦0:151072) ಇರುತ್ತದೆ. ಆದರೆ ಅತಿವಾಹಕ ಸ್ಥಿತಿ ಸಮೀಪಿಸಿದಂತೆಲ್ಲಾ ಕೆಲವು 
ಆಶ್ಚರ್ಯಕರ ಬದಲಾವಣೆಗಳಾಗುತ್ತವೆ, ಎಲೆಕ್ಟ್ಸ್‌ನ್‌ಗಳು ಎರಡೆರಡರಂತೆ ಜತೆಯಾಗಿ 
ಒಂದು ಬಗೆಯ ಘನೀಕರಣ (Condensation) (ಈ ಜೋಡಿಗಳಿಗೆ ಕೂಪರ್‌ 
ಜೋಡಿ (೮007೦: Pairs) ಗಳೆಂದು ಹೆಸರು) ಸಂಭವಿಸುತ್ತದೆ. ಹೀಗಾಗಿ 
ಎಲೆಕ್ಟ್ರಾನ್‌ಗಳ ನಡುವೆ ಆಕರ್ಷಣೆ ಉಂಟಾಗಿ, ಅತಿವಾಹಕತೆಯ ಅವಿರ್ಭಾವವಾಗು 
ತ್ತದೆ. ಅತಿವಾಹಕ ಸ್ಥಿತಿಯಲ್ಲಿ ಎಲೆಕ್ಟ್ರಾನ್‌” ಜೋಡಿಗಳು ಮತ್ತು ಒಂಜಿ ಎಲೆಕ್ಟ್ರಾನ್‌ 
ಗಳು ಒಟ್ಟಿಗೆ ಇರುತ್ತವೆ. ಜೋಡಿಗಳು ಘನೀಭವಿಸಿದಾಗ ಲೋಹದ ಅಂತ ಶಕ್ತಿ 
(Internal energy) ಕಡಿಮೆಯಾಗುತ್ತದೆ, 

ಎರಡು ಎಲೆಕ್ಟ್ರಾನ್‌ಗಳ ನಡುವೆ ಆಕರ್ಷಣೆ ಉಂಟಾಗಬೇಕಾದರೆ ಅವುಗಳ 
ನಡುವಣ ಅಂತರ 10” ಸೆಂಟಿಮೀಟರ್‌ ನಸ್ಟಿದ್ದು, ಅವು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ 
ಚಲಿಸುತ್ತಿರಬೇಕು ಮತ್ತು ಅವುಗಳ " ಸ್ಪಿನ್‌” (Spin) ವಿರುದ್ಧ ವಾಗಿರಬೇಕು. 

ಅತಿವಾಹಕತೆಯ ಮೂಲಭೂತ ತತ್ವಗಳನ್ನು ಪ್ರತಿಪಾದಿಸಿ ಭೌತಶಾಸ್ತ್ರದ 
ಒಂದು ಉಸಶಾಖೆಯನ್ನೇ ಸೃಜಿಸಿದ ಕೀರ್ತಿ ಅಮೆರಿಕದ ವಿಚ್ಞಾನಿಗಳಾದ ಬಾರ್ಡೀನ್‌, 
ಕೂಪರ್‌ ಮತ್ತು ಕ್ರಿ 4ಫರ್‌ಗೆ ಸಲ್ಲುತ್ತದೆ... ಈ ಮೂವರು 1975ರ ನೊಬೆಲ್‌ 
ಭೌತಶಾಸ್ತ್ರ ಪಾರಿತೋಷಕವನ್ನು ಪಡೆದಿರುತ್ತಾರೆ. 
ಲೋಹಶಾಸ್ತ್ರ, ಶೈತ್ಯಶಾಸ್ತ್ರ (ಲಿಃ)0868105) ಮತ್ತು ರಸಾಯನಶಾಸ್ತ್ರಜ್ಞರು 
ಗಳ ಸಹಕಾರ, ಸಹೆಯೋಗಗಳಿಂದ ಅತಿವಾಹಕಗಳ ಬೆಳೆವಣಿಗೆ ಸಾಧ್ಯವಾಗಿದೆ, 
ಅತಿವಾಹಕಗಳ ಬಳಕೆಯಿಂದ ಅಧಿಕ ಶಕ್ತಿಯುಶ-ಆದರೆ ಗಾತ್ರದಲ್ಲಿ ಆತಿ ಚಿಕ್ಕದಾದ 
ಆಯಸ್ಕಾಂತಗಳು (30,000 ಗಾಸ್‌), ವಿದ್ಯುಜ್ಜನಕಗಳು (5 ಮೆಗಾವಾಟ್‌) 
ಮತ್ತು ವಿದ್ಯುದ್ವಾಹಕಗಳು ತಯಾರಿಸಲ್ಪಡುತ್ತಿನೆ. ಮುಂದಿನ ದಶಕದಲ್ಲಿ ವೈಜ್ಞಾನಿಕ 
ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ಆಗಲಿರುವ ಕ್ರಾಂತಿಕಾರಿ ಬದಲಾವಣೆಗಳಲ್ಲಿ 
ಅತಿವಾಹೆಕಗಳು ಮಹತ್ತರ ಪಾತ್ರಮಹಿಸಲಿನೆ, ಅಭಿವೃದ್ಧಿ ಸ್ಥಿತಿಯಲ್ಲಿರುವ 
ಆಯಸಬ್ಯಂತ ಲಂಫೀಕರಣ (Magnetic Lentation) ಅಂದರೆ ಹೀಲಿಯಂ 
ದ್ರವದ ಬಳಕೆಯಿಂದ, ಆಯಸ್ಕಾಂತ ಶಕ್ತಿಯಿಂದ ಅತಿವೇಗದ ರೈಲುಗಾಡಿಗಳನ್ನು 
ನಡೆಸುವುದು, ಬೀಜಸಂಯೋಜನ ಶಕ್ತಿಯಿಂದ ಇಂಧನ ಪಡೆಯುವುದು (ಬೀಜ 
ಸಂಯೋಜನದಲ್ಲಿ ಉಂಟಾಗುವ ಶಾಖವನ್ನು ಸ್ಥ ಳಾಂತರಿಸಲು ಅತಿ ಹೆಚ್ಚು Te 
ಉಳ್ಳಿ ಅತಿವಾಹಕಗಳು ಬೇಕಾಗುತ್ತವೆ), ಅತಿವೇಗದ ಕಂಪ್ಯೂಟರ್‌ಗಳು ಇವೇ 
ಮೊದಲಾದ ಸಂಶೋಧನೆಗಳು ಸಾಮಾನ್ಯ ಜೀವನವನ್ನು ಸುಗಮಗೊಳಿಸುವಲ್ಲಿ 
ಏರುತ್ತಿರುವ ಜನಸಂಖ್ಯೆಯ ಬೇಡಿಕೆಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗುವುವೆಂಬ 
ನಂಬಿಕೆ ದಿನೇ ದಿನೇ ಬಲವತ್ತರವಾಗುತ್ತಿದೆ, 


ಡಾ. ಳೆ. ಸಿದ್ದಪ್ಪ 


ನ್ಯೂಟ್ರಾನ್‌ ಚುರುಕುನಿಕೆ ತಂತ್ರ 


ಪ್ರಕೃತಿಯ ರಹಸ್ಯವನ್ನು ಭೇದಿಸಲು ಮಾನವನು ಕೈಕೊಂಡಿರುವ ವೈಜ್ಞಾ ನಿಕ 
ಅನ್ವೇಷಣೆಯ ಹಾದಿಯಲ್ಲಿ ಹಲವೊಮ್ಮೆ ಅನಿರೀಕ್ಷಿತವಾಗಿ ದೊರೆತಿರುವ ಮಹತ್ತರ 
ಫಲಗಳಲ್ಲಿ ನ್ಯೂಟ್ರಾನ್‌ ಚುರುಕುವಿಕೆ ತಂತ್ರ (neutron activation technique) 
ಪ್ರಮುಖವಾದುದು. ನ್ಯೂಟ್ರಾನ್‌ ಕಣಗಳನ್ನು ಉಪಯೋಗಿಸಿಕೊಂಡು ಸ್ಥಿರ 
ವಸ್ತುಗಳಲ್ಲಿ ವಿಕಿರಣಕ್ರಿಯೆಯನ್ನು (8೩41080/1110)) ಪ್ರೇರೇಪಿಸಿ, ತತ್ಪರಿಣಾಮ 
ವಾಗಿ ಹೊರಹೊಮ್ಮುವ ವಿಕಿರಣಕಿರಣಗಳನ್ನು ವಿಶ್ಲೇಷಿಸುವ ಮೂಲಕ ವಸ್ತುಗಳ 
ಗುಣಧರ್ಮಗಳನ್ನು . ನಿಖರವಾಗಿ ಅಭ್ಯಾಸ ಮಾಡುವ ವಿಧಾನಕ್ಕೆ ನ್ಯೂಟ್ರಾನ್‌ 
ಚುರುಕುವಿಕೆ ತಂತ್ರ ಎಂದು ಹೆಸರು. ಪರಮಾಣುಗಳ ರಚನೆ-ವಿನ್ಯಾಸದ ರಹಸ್ಯ 
ವನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಪರಮಾಣು ಭೌತವಿಜ್ಞಾನ ಕ್ಷೇತ್ರದಲ್ಲಿ 
ಪ್ರಮುಖ ಸಾಧನವಾಗಿರುವ ಈ ತಂತ್ರವು ರಸಾಯನಶಾಸ್ತ್ರ, ಲೋಹಶಾಸ್ತ್ರ, ಪ್ರಾಚ್ಯ 
ವಸ್ತುಶಾಸ್ತ್ರ, ಜೀವಶಾಸ್ತ್ರ ಮುಂತಾದ ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿಯೂ ವ್ಯಾಪಕ 
ವಾಗಿ ಬಳಕೆಯಲ್ಲಿದೆ. 

ಯುರೇನಿಯಂ, ರೇಡಿಯಂ ಮತ್ತು ಪೊಲೋನಿಯಂ ಎಂಬ ಮೂಲ ವಸ್ತುಗಳು 
ಆಲ್ಫಾಕಣ, ಬೀಟಾಕಣ ಅಥವಾ ಗಾಮಾ ಕಿರಣಗಳನ್ನು ಹೊರಸೂಸುವ ವಿಶಿಷ್ಟ 
ಗುಣವನ್ನು ಹೊಂದಿರುವುದನ್ನು 19ನೇ ಶತಮಾನದ ಅಂತ್ಯದಲ್ಲಿಯೇ ಕಂಡುಹಿಡಿಯ 
ಲಾಗಿತ್ತು. ಈ ವಿಶಿಷ್ಟ ಕ್ರಿಯೆಯನ್ನು ಸಹಜ ವಿಕಿರಣ ಕ್ರಿ.ಯೆಯೆಂದು ಕರೆಯುತ್ತಾರೆ. 
ವಿಕಿರಣ ಕ್ರಿಯಾತ್ಮಕ ವಸ್ತುಗಳು ನಿರ್ದಿಷ್ಟ ಭೌತ ಮತ್ತು ರಸಾಯನ ಗುಣಗಳನ್ನು 
ಹೊಂದಿರುವುದರ ಜೊತೆಗೆ ಕೆಲವು ನಿರ್ದಿಷ್ಟ ವಿಕಿರಣ ಕ್ರಿಯಾಗುಣಗಳನ್ನೂ ಪಡೆದಿರು 
ತ್ತವೆ. ಈ ವಿಕಿರಣ ಕ್ರಿಯಾಗುಣಗಳನ್ನು ಅಭ್ಯಾಸ ಮಾಡಿ, ಅವುಗಳ ಆಧಾರದ 
ಮೇಲೆ ವಸ್ತುವನ್ನು ನಿಖರವಾಗಿ ಪತ್ತೆಹಚ್ಚಬಹುದು. ಐರಿನ್‌ ಕ್ಯೂರಿ ಮತ್ತು 
ಫ್ರೆಡರಿಕ್‌ ಕ್ಯೂರಿ ಎಂಬ ಪ್ರಸಿದ್ಧ ವಿಜ್ಞಾನಿಗಳು ಆಲ್ಫಾ ಕಿರಣಗಳನ್ನು ಹೊರಸೂಸುವ 
ಪೊಲೋನಿಯಂನ ಮುಂದೆ ಅಲ್ಯೂಮಿನಿಯಂ ತುಣುಕುಗಳನ್ನು ಸ್ವಲ್ಪಹೊತ್ತು 
ಇಟ್ಟು ಆಮೇಲೆ ಸೊಲೋನಿಯಂನ್ನು ಅಲ್ಲಿಂದ ತೆಗೆದನಂತರವೂ ಅಲ್ಯೂಮಿನಿಯಂ 


೨೪ ವಿಜ್ಞಾನ ಕರ್ಣಾಟಕ 
೧ 


ತುಣುಕುಗಳಿಂದ ವಿಕಿರಣ ಕಿರಣಗಳು ಹೊರಬರುವುದನ್ನು ಕಂಡರು. ವಿಕಿರಣ ಕ್ರಿಯಾ 
ಗುಣವನ್ನು ಈ ರೀತಿ ಪ್ರೇರಣೆಯಿಂದ ಪಡೆದ ತುಣುಕುಗಳನ್ನು ರಾಸಾಯನಿಕ 
ವಿಶ್ಲೆ ೇಷಣೆಗೊಳಪಡಿಸಿ ಅಲೂ ಮಿನಿಯಂ ರಂಜಕವಾಗಿ (Phosphorus) ಪರಿವರ್ತನೆ 
ಹೊಂದಿರುವುದನ್ನು ಮತ್ತು Did ಸಮಸ್ಥಾ ್ಸಸಿಯಾದ ಈ ರಂಜಕದಿಂದ ವಿಕಿರಣ 
ಕಿರಣಗಳು ಹೊರಬರುತ್ತವೆಂಬುದನ್ನು ಅವರು ತೋಂಸಿಕೊಟ್ಟ ರು, ಕ್ರಿ.ಶ. 1933ರಲ್ಲಿ 
ಕ್ಯೂರಿ ಮತ್ತು ಫೆ | ಡರಿಕ್‌ ಕಂಡುಹಿಡಿದ ಈ ಹೊಸ ಸಂಶೋಧನೆ ಸ್ಥಿರವಸ್ತುಗಳಲ್ಲಿ ಸಹ 
ವಿಕಿರಣ ಕ್ರಿಯೆಯನ್ನು ಕೃತಕವಾಗಿ ಪ್ರೇರೇಪಿಸಬಹುಡೆಂದು ತೋರಿಸಿಕೊಟ್ಟಿತು. 

ಕೃತಕ ವಿಕಿರಣ ಕ್ರಿಯೆಯನ್ನು ಕಂಡುಹಿಡಿಯುವುದಕ್ಕಿಂತ ಒಂದು ವರ್ಷ 
ಮೊದಲು, 1932ರಲ್ಲಿ ಸುಪ್ರಸಿದ್ಧ ಅಣು ವಿಜ್ಞಾನಿ ಪ್ರೊ. ಚಾಡ್‌ವಿಕ್‌ ಹೊಸ 
ಪರಮಾಣು ಕಣ ನ್ಯೂಟ್ರಾನನ್ನು ಕಂಡುಹಿಡಿದಿದ್ದರು. ಪ್ರೊಟಾನ್‌ ಕಣಕ್ಕಿಂತ 
ಸ್ವಲ್ಪವೇ ಹೆಚ್ಚು ತೂಕದ ಈ ನ್ಯೂಟ್ರಾನ್‌ ಯಾವುದೇ ಬಗೆಯ ವಿದ್ಯುದಂಶವನ್ನೂ 
ಹೊಂದಿಲ್ಲದಿರುವುದರಿಂದ ಎಲ್ಲ ವಸ್ತುಗಳ ಪರಮಾಣು ಕೇಂದ್ರಗಳನ್ನು ವಿದ್ಯುತ್‌ 
ವಿಕರ್ಷಣೆಗೊಳಗಾಗದೆ ಬಹಳ ಸುಲಭವಾಗಿ ಪ್ರವೇಶಿಸಿ ವಿನಿಧ ಕ್ರಿಯೆಗಳನ್ನುಂಟು 
ಮಾಡಬಲ್ಲದು. ಕ್ರಿ.ಶ. 1936ರಲ್ಲಿ ಜಾರ್ಜ್‌ ಹೆವಿಸೀ ಎಂಬ ವಿಜ್ಞಾ ನ್ಥಿನಿಯು 
ನೂ ಟ್ರಾನುಗಳಿಂದ ಸ್ಥಿ ರವಸ್ತು ಗಳಲ್ಲಿ ವಿಕಿರಣ ಕ್ರಿ ಯೆಯನ್ನು ಸ್ರೇರೇಫಿಸಬಹುಜಿಂದು 
ತೊರಿಸಿಕೊಟ್ಟ ನಿ. ಕೇಡಿಯಂ, ರಾಡಾನ್‌ ಪವ ಬೆರಿಲಿಯಂ ವಿಕಿರಣ ಮಿಶ್ರಣದಿಂದ 
ಹೊರಬರುವ ನ್ಯೂಟ್ರಾ ನುಗಳನ್ನು ಡಿಸ್‌ಪ್ರೋಸಿಯಂ ಸ್ಥಿ ಸ್ಥಿರವಸ್ತುವಿನ ಮೇಲೆ ಸಿ 
ವಿಕಿರಣ ಕ್ರಿಯೆಯನ್ನು ಪ್ರೇರೇಪಿಸಿದನು. ಅಂದರೆ ಡಿಸ್‌ಪ್ರೊಸಿಯಂಜನ್ನು ಚುರುಕು 
ಗೊಳಿಸಿದನು. ನಂತರ ಪ್ರೇರಿತ ವಿಕಿರಣ ಕ್ರಿಯೆಯನ್ನು ವಿಶ್ಲೇಷಿಸಿ ಹೆವಿಸಿಯು 
ಯಟ್ರಿಯಂ ವಸ್ತುವಿನ ಮಾದರಿಯಲ್ಲಿದ್ದ ಡಿಸ್‌ಪ್ರೊಸಿಯಂನ ಪ್ರಮಾಣವನ್ನು 
ನಿಖರವಾಗಿ ಕಂಡುಹಿಡಿದು ನ್ಯೂಟ್ರಾ ನ್‌" ಚುರುಕುವಿಕೆ ತಂತ್ರವನ್ನು ಬೆಳಕಿಗೆ 
_ ತಂದನು. 

ನ್ಯೂಟ್ರಾನ್‌ ಚುರುಕುವಿಕೆ ತಂತ ಶ್ರವನ್ನು ಕಂಡುಹಿಡಿದ ಪ್ರಾರಂಭಿಕ ವರ್ಷ 
ಗಳಲ್ಲಿ ಸಾಕಷ್ಟು ಸಂಖ್ಯೆಯ ನ್ಯೂಟ್ರಾನುಗಳನ್ನು ಕೊಡುವ ಉಗಮಗಳು 
(sources) ಇಲ್ಲದ್ದ ರಿಂದ ವಿಧಾನವು ಹೆಚ್ಚು ಬಳಕೆಯಲ್ಲಿ ಬರಲಿಲ್ಲ, ಕ್ರಮೇಣ ಹೆಚ್ಚು 
ಹೆಚ್ಚು ನ್ಯೂ ಬ್ರಾ ನ್‌ ಪ್ರವಾಹವನ್ನು ಗತಃ ಉಗಮಗಳನ್ನು. ನ್ಯಾಗ. 
ಸಾಧ್ಯ ರ್‌ ಈ ತಂತ ತ್ರವು ಮಹತ್ವವನ್ನು ಪಡೆಯಿತು. ಈಗ ಮುಖ್ಯವಾಗಿ 
ಮೂರ ಬಗೆಯ ನ್ಯೂಟ್ರಾನ್‌ ಉಗಮಗಳು ಬಳಕೆಯಲ್ಲಿವೆ; (i) ಸಮಸ್ಥಾಸಿ 

ಕಾಸಿ sources), (ii) ನ್ಯೂಟ್ರಾ ನ್‌ ಜನಕಗಳು (neutron 
ಸಚ: ಮತ್ತು (111) ಪರಮಾಣು ರಿಯಾಕ್ಟ ರುಗಳು (೩೭0೫10 reactors). 
ಪರಮಾಣು ರಿಯಾಕ್ಟರುಗಳಿಂದ ಬರುವ ಮಂದ ನ್ಯೂಟ್ರಾನ್‌ ಪ್ರವಾಹದಲ್ಲಿ ಪ್ರತಿ 
ಚದುರ ಸೆಂಟಿಮೀಟರ್‌ನಲ್ಲಿ ಪ್ರತಿ ಸೆಕೆಂಡಿಗೆ 1015ರಷ್ಟು (ಕೋಟ ಕೋಟಿಗಿಂತಲೂ 


ನ್ಯೂಟ್ರಾನ್‌ ಚುರುಕುನಿಕೆ ತಂತ್ರ ೨೫ 


ಹೆಚ್ಚು) ಅಧಿಕ ಸಂಖ್ಯೆಯ ನ್ಯೂಟ್ಟಾ ೨್ರಾನುಗಳು ಇರುತ್ತವೆ, ನ್ಯೂಟ್ರಾನುಗಳ ವೇಗ 
ಕಡಮೆ ಇದ್ದಷ್ಟೂ ಅಪ್ರಗಳನ್ನು ಜೀಕಿ ವಸ್ತುಗಳು ಐಕ್ಯಗೊಳಿಸಿಕೊಂಡು ಚುರುಕು 
ಗೊಳ್ಳುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಆದ್ದರಿಂದ ಶಿತ್ಯಂತ ಹೆಚ್ಚು ಸಂಖ್ಯೆಯ 
ಮಂದ ನ್ಯೂ ಟ್ರಾ ನುಗಳನ್ನು ನೀಡುವ ಪರಮಾಣು ರಿಯಾಕ್ಟರುಗಳನ್ನು ಉಪಯೋಗಿಸಿ 
ಕೊಂಡು ಆತ್ಯಲ್ಪ ಕಡಮೆ ಸ್ರ ಪ್ರಮಾಣದಲ್ಲಿ ಲಭ್ಯವಿರುವ ವಸ್ತು ಗಳನ್ನೂ ಸಹ ಚುರುಕು 
ಗೊಳಿಸಿ ವಿಶ್ಲೆ ನಿಸಲು ಸಾಧ್ಯ ವಾಗಿದೆ. ನ್ಯೂಟ್ರಾನ್‌ ಜನಕಗಳಾದ ಕಾಕ್ರಾಫ್ಟ್‌- 
ವಾಲ್ಟರ್‌ ಜನರೇಟರ್‌ ಅಟ ವಾನ್‌ಡೇಗ್ರಾಫ್‌ ಯಂತ್ರಗಳು ಪರಮಾಣು 
ರಿಯಾಕ್ಟ ರುಗಳಿಗಿಂತ ಸುಮಾರು 10,000 ಕಡಮೆ ನ್ಯೂ ಟಾ ್ರಾನುಗಳನ್ನು ನೀಡುತ್ತವೆ. 
ಸಮಸ್ಯಾ, ನಿ ಉಗಮಗಳಾದ ರೇಡಿಯಂ-ಬೆರಿಲಿಯಂ ಮಿಶ್ರ ಣದ ಉಗಮ, ಪ್ಲೂಟೋ 
ನಿಯಂ-ಬೆರಿಲಿಯಂ ಮಿಶ್ರಣ, ಅಮೆರಿಸಿಯಂ-ಬೆರಿಲಿಯಂ ಮಿಶ್ರಣದ ಉಗಮ 
ಇವುಗಳು ಕೊಡುವ ಮಂದ ನ್ಯೂಟ್ರಾನ್‌ಗಳ ಪ್ರವಾಹದ ಪ್ರಮಾಣ ಇನ್ನೂ ಕಡಮೆ 
ಇರುತ್ತದೆ. 

ನ್ಯೂಟ್ರಾ ನ್‌ ಚುರುಕುವಿಕೆ ತಂತ್ರದಿಂದ ವಿಶ್ಲೆ ಷಣೆಯನ್ನು ಹೇಗೆ ನಡೆಸುವು 
ಜಿಂಬುದನ್ನು ಈಗ ಸ್ವಲ್ಪ ವಿವರವಾಗಿ ಟು ನೂ ಬ್ರಾನ್‌ ಉಗಮದಿಂದ 
ಮಂದ ನ್ಯೂಟ್ರಾ ನುಗಳನ್ನು ಸಿ ರ ವಸ್ತುಗಳ ಮೇಲೆ bes. ia ಆ ವಸ್ತುಗಳ 
ಪರಮಾಣು ಕೇಂದ್ರ ಅಥವಾ 'ನ್ಯೂಕ್ಲಿ ಯಗಳು ನ್ಯೂಟ್ರಾನುಗಳನ್ನು ಐಕ್ಕಗೊಳಿಸಿ 
ಕೊಂಡು ಬೇರೊಂದು ಸಮಸ್ಥಾನಿ ಪರಮಾಣುವಾಗಿ ಪೆರಿವರ್ತಿತವಾಗುತ್ತ ದೆ. ಅಲ್ಲದೆ 
ಈ ಸಮಸ್ಥಾನಿಯು ವಿಕಿರಣ ಕ್ರಿಯಾಗುಣವನು ಪಡೆದು ಆಲ್ಲಾ, ಬೀಟಾ ಅಥವಾ 
ಗಾಮಾ ಕಿರಣಗಳನ್ನು ವಿಕಿರಣಗೊಳಿಸುತ್ತ ಜಿ. ಬೇಕೆ, ಬೇರೆ ವಿಕಿರಣ ಸಮಸ್ಥಾ ನಗಳು 
ತಮ ವೇ ಆದ ಬೇರೆ ಬೇಕೆ ವಿಕಿರಣ ಕ್ಷೀಣ ಗುಣಧರ್ಮಗಳನ್ನು ಹೊಂದಿರುತ್ತ ವೆ. 
ಹಗ ನಿರ್ದಿಷ್ಟ ಶಕ್ತಿಯ ವಿಕಿರಣಗಳನ್ನು ಹೊರಸೂಸುತ್ತವೆ' ಹಾಗೂ ಪ್ರತ್ಯೇಕ, 
ಸ ಪ್ರತ್ಯೇಕ ಕೀ ಕ್ಷೀಣಗತಿಯನ್ನು ಹೊಂದಿರುತ್ತವೆ. ಆದ್ದ ರಿಂದ ಈ ವಿಕಿರಣ ಗುಣಧರ್ಮಗಳ 
ಆಧಾರದ ಸೇರಿ ವಸು ಗಳನ್ನು ವಿಶ್ಲೆ ಹಿಸಬಹುದು, ವಿಕಿರಣ ಗುಣಗಳನ್ನು ಅರಿತು 
ಕೊಳ್ಳಲು ಸೂಕ್ತ ಶಕ್ತಿಯ ವಿಶಿರಣ. ಕಣಗಳನ್ನು ಆರಿಸಿಕೊಂಡು ಅಧ್ಯಯನ ಮಾಡ 
ಲಾಗುತ್ತ ದೆ. ವಿವಿಧ ವಿಕಿರಣ ಪರಮಾಣುಗಳ ಬೀಟಾ ಕಣಗಳ ಕಂಬಗಳನ್ನು 
ವಿಶ್ಲೇಷಿಸುವುದು ಸ್ಥ ಸ್ವಲ್ಪ ಕಷ್ಟ. ಆದುದರಿಂದ ಬೀಟಾ ಕಣಗಳನ್ನು ಮಾತ್ರ ಹೊಮ್ಮಿಸಿ 
ಕ್ಷೀಣಗೊಳ್ಳು ವ ಕೆಲವ್ರು ಕ್ಯೂಕ್ಲಿ ಯಗಳನ್ನು ಬಿಟ್ಟು ಬೇರೆಲ್ಲಾ ವಿಕಿರಣ ಪರಮಾಣು 
ಗಳನ್ನು ಗಿ ಕಿರಣಗಳನ್ನು ವಿಶ್ಲೆ ್ಲೀಸಿಸುವುಡರೆ ಮೂಲಕ. ಅಭ್ಯಸಿಸಲಾಗುತ್ತ ಜೆ. 
ಗಾಮಾ ಕಿರಣಗಳು ಪ್ರ ಪ್ರತ್ಯೇಕ್‌, ಪ್ರತ್ಯೇಕ ಶಕ್ತಿಯ ಕಣಗಳಾಗಿ ಹೊರಹೊಮ್ಮ್ಮು 
ವುದರಿಂದ ಸೂಕ್ತ ಶಕ್ತಿಯ ಗಾಮ ಕಿರಣಗಳನ್ನು ಆರಿಸಿಕೊಂಡು ವಿಶ್ಲೇಷಿಸುವುದು 
ಸುಲಭ, ಇದರ ಜೊತೆಗೆ ಹಲವೊಮ್ಮೆ ವಿಕಿರಣ ಸಮಸ್ಥಾ ನಿಯ ಕ್ಷಿಣಗತಿಯನ್ನು ಸಹ 
ಅಭ್ಯಾ ಸಮಾಡುವುದು ತ ಭಾವಾ ಪ್ರ ತಂತ್ರ ವಿಧಾನದಲ್ಲಿ ವಿಶೆ ಣೆಗೆ 
ಬಳಸುವ ಸಲಕರಣೆಯ ಸೂ ಸ್ಕೂಲ ವಿವರಣೆಯನ್ನು ಚಿತ್ರ-1 “ರಲ್ಲಿ ತೋರಿಸಿದೆ. 


೨೬ ವಿಜ್ಞಾನ ಕರ್ಣಾಟಕ 
1 





ಚಿತ್ರ 1 


ನ್ಯೂಟ್ರಾನ್‌ ಚುರುಕುವಿಕೆಗೊಳಪಟ್ಟ ವಸ್ತುವು ವಿಕಿರಣ ಸಮಸ್ಥಾ ನಿಯಾಗಿ 
ಪರಿವರ್ತನೆ ಹೊಶಿದುವ ಪ್ರಮಾಣವು ಮಂದ ನ್ಯೂಟ್ರಾನುಗಳ ಪ್ರವಾಹಮಿತಿ, 
ಚುರುಕುವಿಕೆಯ ಅವಧಿ, ಚುರುಕುಗೊಳಿಸಿದ ವಸ್ತುವಿನ ಪರಮಾಣುಗಳ ಸಂಖ್ಯೆ 
ಮುಂತಾದುವುಗಳನ್ನು ಹೊಂದಿಕೊಂಡಿರುತ್ತದೆ. ವಿಕಿರಣ ಕ್ಷೀಣತೆಯ ನಿಯಮಗಳ 
ಆಧಾರೆದ ಮೇಲೆ ರೂಪಿಸಿರುವ ಸೂತ್ರದ ಪ್ರಕಾರ ಚುರುಕುಗೊಳಿಸುವ ವಸ್ತುವಿನ 
ಪರಮಾಣುಗಳ ಸಂಖ್ಯೆ ಸ ಅನ್ನು ಕೆಳಗಿನ ಸಮೀಕರಣದಿಂದ ಲೆಕ್ಕಿಸಬಹುದು : 


4(13-೬) 


N= 715.೬) (eae) 


4” ಗೊತ್ತುಪಡಿಸಿದ ಗಾಮಾ ಕಿರಣ ಬಿಂಬದ ಕ್ಷೇತ್ರ ಫಲ (೫1010068 area) 
೩ ಗಾಮಾ ಕಿರಣದ ಪರಿವರ್ತನ ಗುಣಕ (Conversion coefficient) 
ವಿಕಿರಣ ಸಮಸ್ಕಾ ನಿಯ ಕ್ಷೀಣತೆ ನಿಯತಾಂಕ. (6008)' constant) 
P= ಗಾಮಾ ಕಿರಣದ ಶಿಖರ ಬಿಂಬ ಸಫಲತ್ವ (08010068 efficiency) 
ಗಾಮಾ ಕಿರಣದ ಶೇಕಡ ಪ್ರಮಾಣ (percentage abundance) 
ನ್ಯೂಟ್ರಾನ್‌ ಐಕ್ಯಕ್ರಿಯೆಯ ಸೂಚ್ಯಾಂಕ (absorption 

cross section) 
ಥಿ-ನ್ಯೂಟ್ರಾನ್‌ ಪ್ರವಾಹ (80%) 
t= ಚುರುಕುವಿಕೆ ಅವಧಿ 


ನ್ಯೂಟ್ರಾನ್‌ ಚುರುಕುಪಿಕೆ ತಂತ್ರ ೨೭ 


11 ಚುರುಕುವಿಕೆ ನಿಲ್ಲಿಸಿದಂದಿನಿಂದ ಎಣಿಸುವಿಕೆ ಆರಂಭದ ಮಧ್ಯಂತರ ಮತ್ತು 
(ಗಿ ಚುರುಕುವಿಕೆ ನಿಲ್ಲಿಸಿದಂದಿನಿಂದ ಎಣಿಸುವಿಕೆ ನಿಲ್ಲಿಸುವವರಿಗಿನ ಅವಧಿ, 


ನ್ಯೂಟ್ರಾನ್‌ ಪ್ರವಾಹ ಛಿ ಯನ್ನು ಒಂದು ಆರಿಸಿದ ಆದರ್ಶ ಸಮಸ್ಕಾನಿಯನ್ನು 
“(668768೩6 isotope) ಚುರುಕುಗೊಳಿಸಿ ಕಂಡುಹಿಡಿಯಲಾಗುವುದು. ಗಾಮಾ 
ಕಿರಣಬಿಂಬದಡಿಯ ಕ್ಷೇತ್ರಫಲ 4 ಯನ್ನು ಪ್ರಯೋಗದಿಂದ ಲೆಕ್ಬಿ ಸಬಹುದು. ti, 
10 ಮತ್ತು 1 ಪ್ರಯೋಗ ವಿಧಾನದಲ್ಲಿ ಅಡಕವಾಗಿರುವ ಅವಧಿಗಳು. 4, , P,4 
ಮತ್ತು ೧ ಗಳ ಬೆಲೆಯನ್ನು ಸಂಬಂಧಪಟ್ಟ ಸಾಹಿತ್ಯದಿಂದ ತೆಗೆದುಕೊಳ್ಳಲಾಗುವುದು. 


ನ್ಯೂಟ್ರಾನ್‌ ಚುರುಕುವಿಕೆ ತಂತ್ರದ ವಿವಿಧ ರಂಗಗಳಲ್ಲಿನ ಬಳಕೆಗಳು ಒಂದು 
ಪಕ್ಷಿನೋಟವನ್ನು ಈಗ ತೆಗೆದುಕೊಳ್ಳೊಣ : ಮೊದಲನೆಯದಾಗಿ ಈ ತಂತ್ರವು 
ಪರಮಾಣು ಭೌತಶಾಸ ದಲ್ಲಿ ಪರಮಾಣು ಬೀಜಕ್ರಿಯೆಗಳನ್ನು (nuclear 
reactions) ಅಧ್ಯಯನ ತರ್‌ ಬಹು ಮುಖ್ಯ ಸಾಧನವಾಗಿದೆ. ಉದಾಹರಣೆಗೆ 
1974 (1, 7) 1351 ಪರಮಾಣು ಬೀಜ ಕ್ರಿಯೆಯನ್ನು ಗಮನಿಸಿ. ಬಂಗಾರದ 
ಸಮಸ್ಯಾ ನಿ 40-197ರ ನ್ಯೂಕ್ಲಿಯಗಳು ನ್ಯೂಟ್ರಾ ನನ್ನು ಐಕ್ಯ ಗೊಳಿಸಿಕೊಂಡು 
ವಿಕಿರಣ ಸಮಸಾ ನಿ 4-198 ಅಗಿ ಪಂವರ್ತನೆಯಾಗುವ ಈ ಬಾಜ ಬೀಜ 
ಕ್ರಿ ಯೆಯಲ್ಲಿ ಗಾಮಾ ಕಿರಣಗಳು ಹೊರಹೊಮ್ಮುತ್ತ ತ್ತವೆ. ಚಿತ್ರ-2ರಲ್ಲಿ 25 keV 
ಶ್ರ ಯ ನ್ಯೂಟ್ರಾ ನುಗಳಿಂದ ಚುಕುಸುಳೂಾಾ್ಗ ಆಗುವ ಇಂತಹ ಪರಮಾಣು 
ಬೀಜಕ್ರಿಯೆಯ ಉತ್ಪನ್ನ ಫಲ 4-198 ಸಮಸ್ಯಾ ನಿಯು ಹೊಮ್ಮಿಸುವ ಗಾಮಾ 
ಕಿರಣ ಬಿಂಬವನ್ನು ತೋರಿಸಿದೆ, ಹೆಚ್ಚು ವೃದ್ಧಿಯ 412 ಸೀ ಗಾಮಾ ಕಿರಣ 
ವನ್ನು ಆಯ್ದುಕೊಂಡು ಅದರ ಶಿಖರದಡಿಯ ಕ್ಷೇತ್ರಫಲವನ್ನು ಲೆಕ್ಕಿಸಿ ಮೇಲೆ 
ಕೊಟ್ಟಿರುವ ಸಮೀಪಕರಣದ ಸಹಾಯದಿಂದ ಬೀಜಕ್ರಿಯೆಯ ಸೂಚ್ಯಾಂಕವನ್ನು 
ಕಂಡುಹಿಡಿಯಬಹುದು. ಈ ರೀತಿ ಬೇಕೆ ಬೇರೆ ವಸ್ತುಗಳನ್ನು ಆಯ್ದುಕೊಂಡು 
ನ್ಯೂಟ್ರಾನ್‌ಗಳಿಂದ ಚುರುಕುಗೊಳಿಸಿ ಸಾವಿರಾರು ಪರಮಾಣು ಬೀಜಕ್ರಿಯೆಯ 
ಸೂಚ್ಯಾಂಕಗಳನ್ನು ಕಂಡುಹಿಡಿಯಲಾಗಿದೆ, ಈ ವಿಧಾನದಿಂದ ಕಂಡುಹಿಡಿದ ಪರ 
ಮಾಣು ಬೀಜಕ್ರಿಯೆಯ ಸೂಚ್ಯಾಂಕಗಳು ಪರಮಾಣು ರಚನೆ ರಹಸ್ಯವನ್ನು ಅರಿತು 
ಕೊಳ್ಳ ಲು, ಚಾಟ್‌ ರಿಯಾಕ ಕರುಗಳನ್ನು ನಿರ್ಮಿಸಲು ಹಾಗೂ ಸೂರ್ಯ ಮತ್ತಿತರ 
ನಕ್ಷತ್ರ ಗಳಲ್ಲಿ ನಿರಂತರವಾಗಿ ನಡೆಯುತ್ತಿ ರುವ ಪರಮಾಣು ಬೀಜಕ್ರಿಯೆಗಳ ಮೂಲಕ 
ವಿವಿಧ ಮೂಲ ವಸ್ತುಗಳ ಉತ್ತ ತೃತ್ರಿ ಕಾರ್ಯವನ್ನು ಅರ್ಥಮಾಡಿಕೊಳ್ಳಲು 
ಅತ್ಯುಪಯುಕ್ತ ವಾಗಿವೆ, 


ನ್ಯೂಟ್ರಾನ್‌ ಚುರುಕುವಿಕೆ ತಂತ್ರವು ರಸಾಯನಶಾಸ್ತ್ರದಲ್ಲಿ ಸಂಯುಕ್ತ 
ವಸ್ತುಗಳ ವಿಶ್ಲೇಷಣೆಯಲ್ಲಿ, ಬೇರೆಬೇರೆ ಇಸ ಗಳೆ ಪ್ರ ಸ್ರಮಾಣವನ್ನು ಲೆಕ್ಕಿಸಲು 
ಉಪಯುಕ್ತ ಸಾಧನವಾಗಿದೆ. ಈ ಸಂಬಂಧದ ಅಧ್ಯಯನದಲ್ಲಿ ಬಳಿಕೆಯನ್ಲಿರುವ 


೨೮ ವಿಜ್ಞಾನ ಕರ್ಣಾಟಕ 
೦ 





ನಾಲಾ ಸಂಖ್ಣೆೆ 


ಚಿತ್ರ 2 


ಬೇಕಿಲ್ಲಾ ವಿಧಾನಗಳಿಗಿಂತಲೂ ಈ ತಂತ್ರವು ಹೆಚ್ಚಿನ ಕರಾರುವಾಕ್ಕಿನ ಫಲಿಶಾಂಶ 
ಗಳನ್ನು "ಕೊಡುತ್ತ ಜೆ. ಅಲ್ಲದೆ ಅತ್ಯಲ್ಪ ಪ್ರಮಾಣದಲ್ಲಿರುವ ವಸ್ತು ಗಳನೂ (10-357 

ನಷ್ಟು ಸಹ) ಸತ್ತಿ ಮಾಡಿ, ಲೆಕ್ಕಿಸಲು ಸಾಧ್ಯವಾಗುತ್ತದೆ.' ಇಷ್ಟು ಕಡಮೆ ಪ್ರಮಾಣ 
ದಲ್ಲಿರುವ ವಸ್ಸು ಗಳನ್ನು ಸ ವಿಧಾನದಿಂದಲೂ ಗುರುತಿಸಿ ಲೆಕ್ಸಿಸಲು ಸಾಧ್ಯ ವಿಲ್ಲ, 
ಇದರಿಂದಾಗಿ ,. ಲೋಹ ರಸಾಯನಶಾಸ್ತ್ರದಲ್ಲಿ ಅತ್ಯಂತ ಪರಿಶುದ್ಧ ವಸು ಗಳನ್ನು 
ತಯಾರಿಸಲು ಈ ತಂತ ತ್ರವನ್ನು ಬಳಸಿಕೊಳ್ಳ ಲಾಗುತ್ತಿದೆ. ಹೆಚ್ಚು "ಬಾಳಿಕೆ ಬರುವ 
ಲೋಹ ಮಿಶ್ರಣ (Alloy) ಹಾಗೂ ಪ್ಲಾ ಸ ಕ್‌ ವಸ್ತುಗಳನ್ನು ಹು ರಸಕ ಹೆಚ್ಚು 
ಹೆಚ್ಚು ಪರಿಶುದ್ಧ ವಸ್ತುಗಳ ಅವಶ್ಯಕತೆ ಇ 


ಪ್ರಾಚೀನ ಜನತೆಯ ಕಲೆ, ಸ ಸಂಸ್ಕೃತಿ, ಜೀವನಮಟ್ಟ, ಇವುಗಳ ಕುರುಹುಗಳಾಗಿ 


ನ್ಯೂಟ್ರಾನ್‌ ಚುರುಕುಪಿಕೆ ತಂತ್ರ ೨೯ 


ದೊರೆತ ನಾಣ್ಯಗಳು, ಲೋಹದ ಆಯುಧಗಳು, ಮಡಕೆ-ಕುಡಿಕೆಗಳು ಇವೇ ಮುಂತಾದ 
ಅಪೂರ್ವ ವಸ್ತುಗಳನ್ನು ಹಾಳುಮಾಡದಂತೆಯೇ ಖಚಿತ ವಿಶ್ಲೇಷಣೆ ಮಾಡಲು 
ನ್ಯೂಟ್ರಾನ್‌ ಚುರುಕುವಿಕೆ ತಂತ್ರ ವಿಧಾನವೊಂದರಿಂದ ಮಾತ್ರ ಸಾಧ್ಯ. ಶುದ್ಧ 
ಬೆಳ್ಳಿಯವೆಂದು ಹೇಳಲಾಗುತ್ತಿದ್ದ ಕೆಲವು ಹಳೆಯ ನಾಣ್ಯಗಳನ್ನು ಈ ತಂತ್ರಕ್ಕೊಳ 
ಪಡಿಸಿ ಬೆಳ್ಳಿಯ ಪ್ರಮಾಣವನ್ನು ಕಂಡು ಹಿಡಿದ ಫಲಿತಾಂಶಗಳನ್ನು ಕೆಳಗೆ ಕೊಟ್ಟಿದೆ ; 


ಹೆಳೆಯ "ಜಿಳ್ಳಿ ರೂಪಾಯಿ ' ಗಳಲ್ಲಿನ ಬೆಳ್ಳಿಯ ಪ್ರಮಾಣ 











ಕ್ರ.ಸಂ. ನಾಣ್ಯ ಹಾಗೂ ತಯಾರಾದ ವರ್ಷ ಬೆಳ್ಳಿಯ ಪ್ರಮಾಣ 
1 ಬೆಳ್ಳಿ ರೂಪಾಯಿ 1903 78:5% 
2 ಬೆಳ್ಳಿ ರೂಪಾಯಿ 1915 65.7% 
3 ಬೆಳ್ಳಿ ರೂಪಾಯಿ 1917 63.3% 
4 ಬೆಳ್ಳಿ ರೂಪಾಯಿ 1919 62.0% 
5 ಬೆಳ್ಳಿ ರೂಪಾಯಿ 1942 47.9% 
6 ಜಿಳ್ಳಿ ರೂಪಾಯಿ 1944 45.4% 
7 ಜ್ಲೆಳ್ಳಿ ರೂಪಾಯಿ 1945 41.8% 





ನಾಣ್ಯ ರಚನೆಯಲ್ಲಿ ಬಳಸಿರಬಹುದಾದ ಬೇರೆ ಬೇರೆ ಲೋಹ ವಸ್ತುಗಳನ್ನು ಈ 
ತಂತ್ರ ವಿಧಾನದಿಂದ ವಿಶ್ಲೇಷಿಸಬಹುದು. 


ಪ್ರಾಚೀನ ಕಲಾಕೃತಿಗಳ ಕಾಲವನ್ನು ನಿರ್ಧರಿಸಲು ಮತ್ತು ಕತೃವನ್ನು ಖಚಿತ 
ಪಡಿಸಿಕೊಳ್ಳಲು ಈ ತಂತ್ರವು ನೆರವಾಗಿದೆ, ಕಲಾಕೃತಿಗಳ ಬಣ್ಣ ದಲ್ಲಿನ ವಿವಿಧ 
ವಸ್ತುಗಳನ್ನು ನಿಖರವಾಗಿ ಪತ್ತೆಹಚ್ಚಿ ಅವುಗಳ ಪ್ರಮಾಣವನ್ನು ಲೆಕ್ಸಿಸುವುದರ 
ಮೂಲಕ ಇದು ಸಾಧ್ಯವಾಗುತ್ತದೆ, ಉದಾಹರಣೆಗೆ ಕ್ರಿ.ಶ, 1500ರಿಂದ 1850ರ 
ವರೆಗೆ ಕಲಾಕೃತಿಗಳ ಒಳಬಣ್ಣ (primer) ಬಿಳಿ ಸೀಸದಲ್ಲಿ ತಾಮ್ರ, ಬೆಳ್ಳಿ ಮತ್ತು 
ಪಾದರಸಗಳ ಪ್ರಮಾಣ ಹೆಚ್ಚಿರುತ್ತಿತ್ರಿಂದೂ. 1850ರ ನಂತರ ಈ ಪ್ರಮಾಣವು 
10ನೇ ಅಂಶದಷ್ಟು ಕಡಮೆಯಾಗಿರುವುಜಿಂದೂ ನ್ಯೂಟ್ರಾನ್‌ ಚುರುಕುವಿಕೆ ತಂತ್ರದಿಂದ 
ತಿಳಿಯಲಾಗಿದೆ, ಕೇವಲ 1 ಮಿ.ಗ್ರಾಂ. ಅಥವಾ ಇನ್ನೂ ಕಡಮೆ ಪ್ರಮಾಣದ 
ಬಣ್ಣವನ್ನು ತೆಗೆದುಕೊಂಡು ಈ ತಂತ್ರಕ್ಕೊಳಪಡಿಸಿ, ವಿವಿಧ ವಸ್ತುಗಳ ಪ್ರಮಾಣ 
ವನ್ನೂ ಲೆಕ್ಕಿಸಿ, ಕೃತಿಯ ಕಾಲವನ್ನು ನಿರ್ಧರಿಸಬಹುದು, ಕೃತಿಯ ಕತೃವಿನ ಬಗೆ 
ಸಂಶಯವಿದ್ದರೆ ಕತೃವಿನ ಬೇಕೆ ಕಲಾಕೃತಿಗಳ ಬಣ್ಣದ ವಿವಿಧ ವಸ್ತುಗಳ ಪ್ರಮಾಣ 
ದೊಂದಿಗೆ ಈ ತಂತ್ರವಿಧಾನದಿಂದ ಸೂಕ್ಷ್ಮವಾಗಿ ಹೋಲಿಸಿ ನೋಡಿ ಕತೃವನ್ನು 
ಖಚಿತಪಡಿಸಿಕೊಳ್ಳ ಬಹುದು. 


೩೦ ವಿಜ್ಞಾನ ಕರ್ಣಾಟಕ 


ನ್ಯೂಟ್ರಾನ್‌ ಚುರುಕುವಿಕೆ ತಂತ್ರವು ಅಪರಾಧ ಶೋಧನೆ ಕಾರ್ಯದಲ್ಲಿ 
(crime detection) ಬಹಳ ಮಹತ್ತರ ಪಾತ್ರವಹಿಸಿದೆ. ನೆಪೋಲಿಯನ್ನನ ಸಾವಿನ 
ಬಗ್ಗೆ ಈ ತಂತ್ರದ ನೆರವಿನಿಂದ ನಡೆಸಿದ ಸಮೀಕ್ಷೆ ಈ ಬಗೆಯ ಉಪಯೋಗಗಳ ಸರಣಿ 
ಯಲ್ಲಿ ಒಂದು ಕೌತುಕಮಯ ಉದಾಹರಣೆ, ಕ್ರಿ.ಶ. 1821ರಲ್ಲಿ ನೆಪೋಲಿಯನ್ನನು 
ಸಾವನ್ನ ಪಿ ದೆ ಬಹಳ ಕಾಲದವರೆಗೂ ಅವನ ಸಾವಿಗೆ ಕ್ಯಾನ್ಸರ್‌ ಷನ 
ತಿಳಿಯಲಾಗಿತ್ತು. ದಟ್ಟ ವಾಗಿ ಹರಡಿದ್ದ ಇನ್ನೊಂದು ವದಂತಿಯ ಪ್ರಕಾರ ಅವನ 
ಸಾವು ಸ್ವಾ ಭಾವಿಕವಾದದ್ದಲ್ಲವೆಂದೂ, ಯಾಕೋ ವಿಷವುಣಿಸಿ ಕೊಲೆ ಮಾಡಿದ್ದಾರೆಂದೂ 
ಭಾವಿಸಿದ್ದರು. ಇದರ ಸತ್ನಾ ಸತ್ಯತೆಯನ್ನು ಪರೀಕ್ಷಿಸಲು 1961ರಲ್ಲಿ ಸ್ತೀಡನ್ಸಿನ 
ಸ್ಟೈನ್‌ ಫಾರ್ಸ್‌ಪೂಡ್‌ ಮತ್ತು ಆಂಡರ್ಸ್‌ ವಾಸನ್‌ 'ಅವರು ಗ್ಲಾ ಸ್ಲೋ ವಿಶ್ವನಿದ್ಯಾ 
ಲಯದ ಅಪರಾಧ ಶೋಧನೆ ವಿಭಾಗದ ವಿಜಾ ನಿ ಹ್ಯಾಮಿಲ್ವನ್‌ ಸ್ಮಿತ್‌ ಅವರ 
ಸಹಕಾರದೊಂದಿಗೆ ನ್ಯೂ ಬ್ರಾನ್‌ ಚುರುಕುವಿತೆ ತಂತ ವನ್ನು ಬಳಸಿಕೊಂಡು 
ಸಂಶೋಧನೆ ನಡೆಸಿದರು. ಹಕ ರಾತ್ರಿಯೇ ಬೋಳಿಸಿ, ಸುರಕ್ಷಿತವಾಗಿ ಇಟ್ಟಿದ್ದೆ 
ನೆಪೋಲಿಯನ್ನ ನ ತಲೆಗೂದಲನ್ನು ಪರಮಾಣು ರಿಯಾಕ್ಟರುಗಳ ನ್ಯೂಟ್ರಾನುಗಳಿಂದ 
ಚುರುಕುಗೊಳಿಸಿ ವಿಶ್ಲೇಷಿಸಿದಾಗ ಕೂದಲಿನಲ್ಲಿ ಹೆಚ್ಚಿನ ಪ್ರಮಾಣದ ಅರ್ಸೆನಿಕ್‌ 
(ವಿಷಪಾಷಾಣ) ಇರುವುದನ್ನು ಪತ್ತೆ ಹಚ್ಚೆ ದರು! ಅಲ್ಲದೆ ಈ ತಂತ್ರವಿಧಾನದ ಸೂಕ್ಷ್ಮ 
ವಿಶ್ಲೇಷಣೆಯಿಂದ ಕೂದಲಿನ ಬೇಕೆ ಬೇಕೆ ಉದ್ದದ ಭಾಗಗಳಲ್ಲಿ ಬೇರೆ ಬೇರೆ ಪ್ರಮಾಣದ 
ಅರ್ಸೆನಿಕ್‌ ಇರುವುದನ್ನು ಕಂಡರು. ಹೆಚ್ಚು ಪ್ರಮಾಣದ ಅರ್ಸೆನಿಕ್‌ ಕ್ರೋಢೀ 
ಕರಣೆಯು ನೆಪೋಲಿಯನ್‌ ಆಸೌಖ್ಯದಿಂದ ಬಳಲುತ್ತಿದ್ದ ಅವಧಿಗೆ ಹೊಂದಿಕೊಂಡಿರು 
ವುದನ್ನೂ ಪತ್ತೆ ಮಾಡಿದರು. ಬೇನೆಯಿಂದ ಬಳಲುತ್ತಿ ದ್ದ ಅವಧಿಗಳಲ್ಲಿ ಸ್ವಲ್ಪ -ಸ್ವಲ್ಪ ಘಿ 
ವಿಷವನ್ನು ಕೊಡುತ್ತಾ ಹೋಗಿರುವುದರಿಂದಲೇ ನೆಪೋಲಿಯನ್ನನು ಸಾವನ್ನಪ್ಪಿ 
ಬೇಕೆಂದು ಈ ತಂತ್ರದ ನೆರವಿನಿಂದ ದೈ ೈಢೀಕರಿಸಿದರು. 


ನ್ಯೂಟ್ರಾನ್‌ ಚುರುಕುವಿಕೆ ತಂತ್ರವು ವಿಜ್ಞಾ ನದ ಬೆಳವಣಿಗೆಯಲ್ಲಿ ಪ್ರಮುಖ 
ಮೈಲಿಗಲ್ಲು. ವಸ್ತುಗಳನ್ನು ವಿನಾಶಗೊಳಿಸದೆಯೇ ಸೂಕ್ಷ್ಮ ವಿಶ್ಲೇಷಣೆಯಿಂದ ಬಹಳ 
ಕರಾರುವಾಕ್ಕಾದ ಫಲಿತಾಂಶಗಳನ್ನು ಕೊಹಬಲ್ಲ ಈ ತಂತ್ರವು ಪ್ರಕೃತಿಯ ಮೇಲೆ 
ದಿಗ್ವಿಜಯಕ್ಕೆ ಹೊರಟಿರುವ ಮಾನವ ವೀರನ ಬತ್ತಳಿಕೆಯಲ್ಲಿ ಅತ್ಯಂತ ಪ್ರಬಲವಾದ 
ಅಸ್ತ್ರವಾಗಿ ಸೇರಿಕೊಂಡಿದೆ. 


ನ್ಯೂಟ್ರಾನ್‌ ಚುರುಕುಪಿಕೆ ತಂತ್ರ ೩೧ 


ಆಧಾರ ಕೃತಿಗಳು 
1. ಕೆ, ಸಿದ್ದಪ್ಪ, ಪಿಎಚ್‌.ಡಿ, 
ಥೀಸೀಸ್‌ (1972), ಆಂಧ್ರ ನಿಶ್ವನಿದ್ಯಾಲಯ್ಕ ವಾಲ್ಟೇರ್‌ 
2. ಕೆ, ಸಿದ್ದಪ್ಪ, ಎನ್‌, ಲಿಂಗಪ್ಪ ಮತ್ತು ಎಸ್‌, ಗೋಪಾಲ್‌ 
ಪ್ರೊಸೀಡಿಂಗ್ಸ್‌ ಆಫ್‌ ದಿ ನ್ಯಾಷನಲ್‌ ಸಿಂಪೋಸಿಯಂ ಅನ್‌ ರೇಡಿಯೇಷನ್‌ 
ಫಿಸಿಕ್ಸ್‌, ಮೈಸೂರು, ಜೂನ್‌ 1976 
3, ಡಬ್ಮು. ಹೆಚ್‌, ವಾಲ್‌ ಮತ್ತು ಹೆಚ್‌, ಹೆಚ್‌, ಕ್ರಾಮರ್‌ 
ಸೈಂಟಿಫಿಕ್‌ ಅಮೆರಿಕನ್‌, 216, 68 (1967) 


ನನ್ನಂಥ ಮನುಷ್ಯನ ಸತ್ವ ಇರುವುದು ಅವನು ಏನು ಯೋಚಿಸುತ್ತಾನೆ 
ಎನ್ನುವುದರಲ್ಲಿ ಅವನು ಏನು ಸಾ ನೆ ಅಥವ ಅವನಿಗೆ ಏನು ಸಂಭವಿಸುತ್ತದೆ 
ಎನ್ನುವುದರಲ್ಲಲ್ಲ. 


ಐನ್‌ಸ್ಟೆ ನ್‌ | 


ಬಹುಶಃ ತಾಟಸ್ಕ ಮತ್ತು ಗುರುತ್ವ ಒಂದೆ ಆಗಿರಬಹುದು. 


ಐಸಾಕ್‌ ಬಸೇವಿಸ್‌" ಸಿಂಗರ್‌ 


ನಾವು ಬದುಕುತ್ತಿರುವ ವಿಶ್ವದ ಬಗ್ಗೆ ನಡೆಯುತ್ತಿರುವ ಚಿಂತನೆ ಮಾನವ 
ಆಲೋಜಚನೆಯಷ್ಟೆ ಹಿಂದಿನದು, ಮತ್ತು ಕಲೆಯಷ್ಟು ಕೂಡ ಹಿಂದಿನದು ; ತಿಳಿರಾತ್ರಿಯ 
ಹೊಳೆಯುವ ನಕ್ಷತ್ರ ಗಳ ನೀಕ್ಷಣೆಯಸ್ಟು ಜಡಿತ: 


ಲಿಯೊಪೋಲ್ಡ್‌ ಇನ್ಸೈಲ್ಸ್‌ 


ನಿನ್ನಲ್ಲಿರುವ ಆಯುಧ ಸುತ್ತಿಗೆಯೊಂದೆ ಆಗಿದ್ದರೆ ನಿನಗೆ ಎದುರಾಗುವ ಎಲ್ಲ 
ಸಮಸ್ಯೆಗಳೂ ತಲೆಯಮೇಲೆ ಕುಟ್ಟ ಬೇಕಾದ ಮೊಳೆಗಳಂತೆ ಕಾಣುತ್ತವೆ. 


ಹಿಂದಿನ ಒಂದು ಮಾತು 


ಇ. ಡಿ. ನರಹರಿ 
ಉಲ್ಕೆಗಳು 


ಮಾನವನು ತನ್ನ ಇತಿಹಾಸದ ಉದ್ದಕ್ಕೂ ಪ್ರಕೃತಿಯ ಹಲವಾರು ಕೌತುಕಮಯ 
ಘಟನೆಗಳಿಂದ ದಿಗ್ಭ ೨ಮೆಗೊಂಡಿದ್ದಾನೆ. ಭೂಕಂಪಗಳು, ಅಗ್ನಿಪರ್ವತಗಳ ಶಿಲಾರಸ 
ಪ್ರವಾಹಗಳು, ಚಂಡಮಾರುತಗಳು ಹಾಗೂ ಉಲ್ಫಾಪಾತಗಳು ಇವೇ ಮೊದಲಾದ 
ಪ್ರಾಕೃತಿಕ ವೈಪರೀತ್ಯಗಳು ಪುರಾತನ ಮಾನವನಲ್ಲಿ ಭೀತಿಯ ಮನೋಭಾವವನ್ನು 
ಉಂಟುಮಾಡಿ, ಅವನು ಅವುಗಳಿಗೆ ದೈವತ್ವ ಹಾಗೂ ಪೌರಾಣಿಕ ಪಾವಿತ್ರ ಕತೆಗಳನ್ನು 
ನೀಡಲು ಕಾರಣವಾದುವು, ಆದರೆ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆದ ಮಾನವನು 
ಇಂತಹ ವೈಚಿತ್ರ ಗಳನ್ನು ಕೂಲಂಕಷವಾಗಿ ವಿವೇಚಿಸಿ, ಅವುಗಳಿಗೆ ವಿಶ್ಲೇಷಣಾತ್ಮಕ 
ವೈಜ್ಞಾ ನಿಕ ವಿವರಣೆಗಳನ್ನು ನೀಡಲು ಸಾಧ್ಯವಾಯಿತು. 


ಉಲ್ಕೆಗಳು (Mors) ಅಥವಾ ರಭಸಗಾಮೀ ತಾರೆಗಳು (Shooting 
51೩89) ಇವು ಪ್ರಕೃತಿಯ ವೈಚಿತ್ರ್ಯಗಳು. ರಾತ್ರಿಯ ವೇಳೆಯಲ್ಲಿ ನಿರ್ಮಲವಾದ 
ಆಗಸದಲ್ಲಿ ನಾವು ಇಂತಹ ಆಕಾಶಕಾಯಗಳನ್ನು ವೀಕ್ಷಿಸಬಹುದು. ಉಲೈಗಳು 
ಅಂತರಿಕ್ಷದಲ್ಲಿನ ಘನವಸ್ತುಗಳು. ಇವುಗಳು ಅಂತರಿಕ್ಷದಿಂದ ಪೃಥ್ವಿಯ ವಾತಾವರಣ 
ವನ್ನು ಅತಿ ವೇಗದಿಂದ ಪ್ರವೇಶಿಸುವ ಸಂದರ್ಭದಲ್ಲಿ ಉಂಟಾಗುವ ಘರ್ಷಣೆಯಿಂದ 
ಉತ್ಪತ್ತಿಯಾಗುವ ಅತ್ಯಧಿಕ ಶಾಖದಿಂದಾಗಿ ಜಾಜ್ವಲ್ಯಮಾನ ಪ ಶ್ರಕಾಶವನ್ನು 
ಹೊಂದುವುವು. ಪ್ರತಿನಿತ್ಯವೂ ಇಂತಹ ಹಲವಾರು ಲಕ್ಷ್ಮ ಆಕಾಶಕಾಯಗಳು ಭೂಮಿಯ 
ವಾತಾವರಣವನ್ನು ಪ್ರವೇಶಿಸುವುವು. ಸಾಧಾರಣವಾಗಿ. ಒಂದು ಮರಳಿನ ಕಣ 
ಕ್ಕಿಂತಲೂ ಹೆಚ್ಚು ಗಾತ್ರವಿರದ ಈ ವಸ್ತುಗಳು ಭೂಮಿಯ ಮೇಲ್ಮೈಯನ್ನು 
ತಲುಪುವ ಮೊದಲೇ ಅನಿಲೀಕರಣಗೊಂಡು ವಾತಾವರಣದಲ್ಲಿ ಲೀನಗೊಳ್ಳು ವುವು. 
ಕೆಲವು ಬಾರಿ ಇಂತಹ ಆಕಾಶಕಾಯಗಳು ಅಧಿಕ ಗಾತ್ರವನ್ನು ಹೊಂದಿದ್ದು ಪೃಥ್ವಿಯ 
ವಾತಾವರಣದ ಮೂಲಕ ಅಕಿ ರಭಸದಿಂದ ಗಮಿಸುವುದರಿಂದ ಅವುಗಳ ಹೊರಮೈ 
ಮಾತ್ರ ಅನಿಲೀಕರಣಗೊಂಡು ಒಳಮೈ ಘೆನೀಕೃತವಾಗಿಯೇ ಉಳಿಯುತ್ತದೆ. 
ಇಂತಹವುಗಳ ಗಾತ್ರವು ವಿಶೇಷವಾಗಿ ಅಧಿಕವಾಗಿದ್ದರೆ ಆಗ ಅವುಗಳು ಭೂಮಿಯ 
ಮೇಲ್ಮೈನಲ್ಲಿ ಪ್ರಚಂಡ ವೇಗದಿಂದ ಧುಮ್ಮಿಕ್ಕಿ ಆಸ್ಫೋಟನೆಗೊಳ್ಳುತ್ತವೆ. ಈ ಘಟನೆಗೆ 

3 


೩೪ ವಿಜ್ಞಾನ ಕರ್ಣಾಟಕ 


“ ಉಲ್ಫಾಪಾತ'' ವೆಂದು ಹೆಸರು, ಉಲ್ಫಾಪಾತಗಳು ಸಂಭವಿಸಿದ ಪ್ರದೇಶಗಳಲ್ಲಿ 
ಭಾರೀ ಪ್ರಪಾತಗಳೂ ಉಂಟಾಗಬಹುದು, ಇವುಗಳನ್ನು 4 ಉಲ್ಫಾಪ್ರಪ ಪಾತ” 
ಗಳೆಂದು (Meteoritic Craters) ಕರೆಯುತ್ತಾರೆ. 

ಇತಿಹಾಸದ ಆದಿಯಲ್ಲಿ ಇಂತಹ ಪ್ರಕೃತಿವೈಪರೀತ್ಯಗಳನ್ನು ವೀಕ್ಷಿಸಿದ ಮಾನವನು 
ಅವುಗಳನ್ನು ದೈವಿಕ ಕೊಡುಗೆಗಳೆಂದು ಭಾವಿಸಿ ಅವುಗಳಲ್ಲಿ ಪೊಜ್ಯಭಾವನೆಯನ್ನು 
ಹೊಂದಿದ್ದನು. ಮೆಕ್ಕಾದ ಕಾಬಾದಲ್ಲಿನ ಪ್ರಸಿದ್ಧ ವಾದ ik ಕೃಷ್ಣ ಶಿಲೆ ''ಯು (Block 
Stone) ಇಂದಿಗೂ ವಿಶ್ವದ ಮುಸ್ಲಿಮರೆಲ್ಲರ ಪೂಜನೀಯ ವಸ್ತುವಾಗಿದೆ. ಗ್ರೀಸ್‌ 
ದೇಶದ ಎಫೀಸಸ್‌ ಎಂಬಲ್ಲಿನ ಡಯಾನಾ ಜೀವಿಯ ಮಂದಿರದಲ್ಲಿರುವ ಶಿಲೆಯು ಆ 
ದೇವಿಯು ಗಗನದಿಂದ ದಯಪಾಲಿಸಿದ ದೈವದತ್ತ ಅನುಗ್ರಹವೆಂದು ನಂಬಲಾಗಿದೆ. 

ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರಿ. ಶ. 1798ರಲ್ಲಿ ಉಲೈಗಳ ವೈ ವಜಾ ನಿಕ 
ಅಧ್ಯಯನ. ಚೊದಕಾಯಿತು: ಅದೇ ವರ್ಸ ಭಾರತದ ವಾರಣಾಸಿ ನಗದ್‌ ಬಳಿ 
ಸಂಭವಿಸಿದೆ. ಉಲ್ಫಾಪಾತದಿಂದೆ ಉಪಲಬ್ಧವಾದ ಮಾಹಿತಿಗಳಿಂದ, ಉಲ್ಬಿಗಳು 
ಹಲವಾರು ವಿಶಿಷ್ಟ ವೈಜ್ಞಾ ನಿಕ ಘಟನೆಗಳ ಪರಿಣಾಮವೆಂದು ನಿರ್ಧರಿಸಲು ಸಾಧ್ಯ 
ವಾಯಿತು. ಕ್ರಿ. ಶ, 1803ರಲ್ಲಿ ಪ್ಯಾರಿಸಿನ ಸೈನ್ಸ್‌ ಅಕಾಡೆಮಿಯು ಖ್ಯಾತ 
ಭೌತವಿಜ್ಞಾನಿ ಬಯೊಟ್‌ನ ನೇತೃತ್ವದಲ್ಲಿ ಉಲೈಗಳ ಬಗ್ಗೆ ಒಂದು ಅಧ್ಯಯನ ಸಮಿತಿ 
ಯನ್ನು ನೇಮಿಸಿತು. ಫ್ರಾನ್ಸಿನ ಲೇಗಲ್‌ ಎಂಬಲ್ಲಿ ಅದೇ ವರ್ಷ ಸಂಭವಿಸಿದ ಒಂದು 
ಉಲ್ಯಾಪಾತದ ಬಗ್ಗೆ ಈ ವಿಜ್ಞಾನಿ ಸ್ವಾರಸ್ಯವಾಗಿ ಬಣ್ಣಿ ಸಿದ್ದಾನೆ.. 

“ ಏಪ್ರಿಲ್‌ 25ರ ಮಂಗಳವಾರ ಮಧ್ಯಾಹ್ನ ಸುಮಾರು ಒಂದು ಗಂಟಿಯ 
ಸಮಯದಲ್ಲಿ ಒಂದು ಅತಿ ಜಾಜ್ವಲ್ಯಮಯವಾದ ಗೋಳಾಕೃತಿಯ ವಸ್ತುವು ಆಕಾಶ 
ದಲ್ಲಿ ಅತಿವೇಗವಾಗಿ ಗಮಿಸುತ್ತಿದ್ದುದನ್ನು ನೋಡಲಾಯಿತು. ಕೆಲವು ಕ್ಷಣಗಳ 
ಬಳಿಕ, ತೀವ್ರವಾದ ಆಸ್ಫೋ ಟನೆಯ ಶಬ್ದ ಕೇಳಿಬಂದಿತು. ಈ ಶಬ್ದವು ಸುಮಾರು 
ಮೂವತ್ತು ಮೈಲಿ ಸುತ್ತಳತೆಯಲ್ಲಿನ ಪ್ರದೇಶದಲ್ಲಿ ಸುಮಾರು ಐದಾರು ನಿಮಿಷಗಳ 
ವರೆಗೂ ಕೇಳಿಸಿತು. 

ಈ ಶಬ್ದವು ಒಂದು ಸಣ್ಣ ಚತುಷ್ಕೋಣಾಕೃತಿಯ ನೋಡದಿಂದ ಹೊರಹೊಮ್ಮಿ 
ದಂತೆ ಭಾಸವಾಯಿತು, ಈ ಮೋಡವು ಆಸ್ಫೋಟನೆಯ ಆರಂಭದಿಂದ ಅಂತ್ಯದವರೆಗೂ 
ನಿಶ್ಚಲವಾಗಿ ನಿಂತಿತ್ತು. ಇದು ಲೇಗಲ್‌ ಊರಿನಿಂದ ವಾಯವ್ಯದಿಕ್ಕಿನಲ್ಲಿ ಸುಮಾರು 
ಅರ್ಥಮೈಲಿ ದೂರದಲ್ಲಿತ್ತು. ಈ ಮೋಡವು ಉಂಟಾದ ಪ್ರದೇಶದಲ್ಲಿ ಕಲ್ಲುಗಳನ್ನು 
ಕೊಯ್ಯನೆ ತೂರುವಾಗ ಉಂಟಾಗುವ ಶಬ್ದವು ಕೇಳಿಬಂತು ಮತ್ತು ಕಲ್ಲಿನ ಮಳೆಯೂ 
ಸುರಿಯಿತು. ಈ ಕಲ್ಲಿನ ಮಳೆಯ ಪರಿಣಾಮವಾಗಿ ಸುಮಾರು ಎರಡು ಮೂರು ಸಾವಿರ 
ಕಲ್ಲಿನ ತುಣುಕುಗಳು ಭೂಮಿಯ ಮೇಲೆ ಬಿದ್ದುವು. ಈ ತುಣುಕುಗಳಲ್ಲಿ ಅಕಿ 
ಭಾರಿಯಾದುದು ಸುಮಾರು 83 ಕಿಲೋಗ್ರಾ ಮುಗಳಷ್ಟು ಮತ್ತು ಅಕಿ ಸ ಸಣ್ಣದು 
ಸುಮಾರು 7-8 ಗ್ರಾಮುಗಳಷ್ಟು ಇದ್ದು ವು, 


ಉಲೈೆಗಳು ೩೫ 


ಕ್ರಿ. ಶ. 1803ರ ಬಳಿಕ ಜಗತ್ತಿನಲ್ಲಿ ಅನೇಕ ಉಲ್ವಾಪಾತಗಳನ್ನು ವೀಕ್ಷಿಸ 
ಲಾಗಿದೆ. ಇವುಗಳಲ್ಲಿ ಕೆಲವು ಅತ್ಯಂತ ಪ್ರೇಕ್ಷಣೀಯವಾದವುಗಳೆಂದು ವರ್ಣಿಸಲಾಗಿದೆ. 
ಕ್ರಿ.ಶ.1868ರ ಜನವರಿ ತಿಂಗಳಿನಲ್ಲಿ ಪೋಲೆಂಡ್‌ ದೇಶದಲ್ಲಿ ಸುಮಾರು 1,00,000ಕ್ಕೂ 
ಕತಿ ಕ್ಬಿನ ಸಣ್ಣಗಾತ್ರದ ಉಲೈಗಳು ಸುಮಾರು 15 ಚದರಮೈಲಿಯ ವಿಸಿ ಸ್ತೀರ್ಣವುಳ್ಳ 
ವ ವಸಾಯ್ಶ್ಷೇತ್ರ ದಲ್ಲಿ ಬಿದ್ದು ವು, ಕ್ರಿ.ಶ. 1908ರ ಜೂನ್‌ 30ರಂದು RA 
46, 000 ಟನ್‌ ತೂಕದ ಅಗಾಧವಾದೆ ಉಲೈಯು ಸೈಬೀರಿಯಾ ಪ್ರದೇಶದ ಗಗನದ 
ಮೂಲಕ ಹಾಯ್ದು, ಬೈಕಲ್‌ ಸರೋವರದ ಬಳಿ ಬಿದ್ದಿತು ಈ ಭಾರಿ ಉಲ್ಪಾಪಾತ 
ದಿಂದ ಉಂಟಾದ ಆಸ್ಫೋಟನೆಯ ಶಬ್ದವು ಸುಮಾರು ( 600 ಮೈಲಿಗಳ ಫಾಸಲೆಯಲ್ಲಿ 
ಕೇಳಿಬಂದಿತಂತೆ. ಈ eR ಘಟನೆಯಿಂದ ಅನೇಕ ಅಗಾಧವಾದ ಪ್ರ ಪಾತಗಳು 
ಉಂಟಾದುವು. ಈ ಪ್ರಪಾತಗಳ ಉದ್ದಳತೆಯು 1 ರಿಂದ 50 ಗಜಗಳವರೆಗೂ 
ಇದ್ದಿತು. ಈ ವಿಧ್ವಂಸಕ ಘಟನೆಯ ಪರಿಣಾಮವಾಗಿ ಸುಮಾರು 40 ಮೈಲಿ 
ಫಾಸಲೆಯಲ್ಲಿನ ಪ್ರದೇಶವು ಪೂರ ವಾಗಿ ನಾಶವಾಯಿತು, ನಿಷ್ಣಾತರ ಅಂದಾಜಿನ 
ಪ್ರಕಾರ ಈ ಘಟನೆಯು ಕೇವಲ 4 ಗಂಟಿ 47 ನಿಮಿಷಗಳಿಗೆ ಮುಂಚಿತವಾಗಿ 
ಸಂಭವಿಸಿದ್ದಿದ್ದರೆ ರಷ್ಯಾದ ಪ್ರಮುಖ ನಗರವಾದ ಸೇಂಟ್‌ ಪೀಟರ್ಸ್‌ ಬರ್ಗ್‌ ಈ 
ವಿಧ್ವಂಸಕಾರಿ ಘಟನೆಗೆ ಪೂಠ್ಜ್ಮವಾಗಿ ಆಹುತಿಯಾಗಿ ಹೇಳಹೆಸರಿಲ್ಲದಂತೆ ವಿನಾಶ 
ಗೊಳ್ಳುತ್ತಿತ್ತು. ದ್ವಿತೀಯ ಮಹಾಯುದ್ಧದ ಅಂತ್ಯದಲ್ಲಿ ಹಿರೋಷಿಮಾ ನಗರದ 
ಬ ಅಣ್ವ ಸ್ತ್ರದಿಂದ ಉಂಟಾದ ಭೀಕರಪರಿಣಾಮನೇ ಆಗ ಉಂಬಾಗುತ್ತಿತ್ತು. 

ಉಕ್ಕೆಗಳ ಉಗಮದ ಬಗ್ಗೆ ವಿಜ್ಞಾನವು ಇನ್ನೂ ಖಚಿತವಾದ ಅಭಿಪ್ರಾಯವನ್ನು 
ಹೊಂದಿಲ್ಲ. ಒಂದು ಸಿದ್ಧಾಂತದ ಅನುಸಾರವಾಗಿ ಉಲ್ಕೆಗಳು ಕಾಲ್ಪನಿಕ ಗ್ರಹ 
ವೊಂದಾದ ವಲ್ವನ್‌ (11೬1008) ಎಂಬುದರ ತುಣಕುಗಳು. ಈ ವಲ್ಬನ್‌ ಗ್ರಹವು 
ಒಂದಾನೊಂದು ಕಾಲದಲ್ಲಿ ಮಂಗಳ ಹಾಗೂ ಬೃಹೆಸ್ಪತಿಗಳ ನಡುವೆ ಇದ್ದಿತೆಂದು 
ನಂಬಲಾಗಿದೆ. ವಲ್ಬನ್‌ ಗ್ರಹವು ಗಾತ್ರದಲ್ಲಿ ಚಂದ್ರನಷ್ಟೇ ಇದ್ದಿ ತೆಂದೂ ಕಾಲಕ್ರಮ್ರ 
ದೆಲ್ಲಿ ಹೆಲವಾರು ಖಗೋಳ ಪ್ರಕ್ರಿಯೆಗಳ ಸರಿಣಾಮವಾಗಿ ಈ ಗ್ರಹವು ಆಸ್ಫೋಟಿಸಿ 
ತೆಂದೂ ನಂಬಲಾಗಿದೆ. ಈ ಆಸ್ಫೋಟನೆಯ ಪರಿಣಾಮವಾಗಿ ಹಲವಾರು ಗಾತ್ರಗಳ 
ಅನೇಕ ತುಣುಕುಗಳು ಉಂಬಾದುವೆಂದೂ ಈ ತುಣುಕುಗಳಲ್ಲಿನ ಅಧಿಕ ಗಾತ್ರ 
ದವುಗಳು ಇನ್ನೂ ಸೂರ್ಯನ ಸುತ್ತ ಪರಿಭ್ಗ ್ರಮಿಸುತ್ತಿ ವೆಯೆಂದೂ ನಂಬಲಾಗಿದೆ. 

ಉಲ್ಕೆಗಳು ಸೆಕೆಂಡಿಗೆ 25 ಮೈಲಿಗಳಷ್ಟು ವೇಗವಾಗಿ ಚಲಿಸುತ್ತವೆ. ಪೃಥ್ವಿಯು 
ತನ್ನ ಪಥದಲ್ಲಿ ಸೆಕೆಂಡಿಗೆ 18.5 ಮೈಲಿಗಳಷ್ಟು ವೇಗದಲ್ಲಿ ಚಲಿಸುತ್ತದೆ. ಉಲೈಗಳು 
ಪೃಥ್ವಿಯ ಚಲನೆಯ ದಿಕ್ಕಿನಲ್ಲೇ ಚಲಿಸುತ್ತಿರುವುದಾದರೆ ಆಗ ಅವು ಭೂಮಿಯನ್ನು 
ಸಂಧಿಸುವ ವೇಗ (Speed of Encounter) ಸೆಕೆಂಡಿಗೆ 6-5 ಮೈಲಿಗಳಷ್ಟಾ ಗುತ್ತ ಜೆ. 
ಆದರೆ ಉಲೈಗಳು. ಹಾಗೂ ಪೃಥ್ವಿಯು ಪರಸ್ಪರ ವಿರುದ್ಧ ದಿಕ್ಬಿನಲ್ಲಿ ಚಲಿಸುತ್ತಿರುವು 
ದಾದರೆ ಆಗ ಅವುಗಳು ಸಂಧಿಸುವ ವೇಗ ಸೆಕೆಂಡಿಗೆ 43.5 ಮೈಲಿಗಳಷ್ಟಾಗುತ್ತದೆ- 


೩೬ ವಿಜ್ಞಾನ ಕರ್ಣಾಟಕ 
ಇ 


ಉಲೈಗಳು ಹಾಗೂ ಪೃಥ್ವಿಯ ವಾಶಾವರಣದ ನಡುವೆ ಉಂಟಾಗುವ ಘರ್ಷಣೆಯ 
ಪರಿಣಾಮವಾಗಿ ಉಲೈಗಳ ಹೊರಮೈನ ಶಾಖವು ಹಲವಾರು ಸಾವಿರ ಡಿಗ್ರಿ ಗಳಷ್ಟು 
ಅಧಿಕಗೊಂಡು ಅವುಗಳು ಜಾಜ್ವಲ್ಯಮಾನವಾಗಿ ಪ್ರಜ್ವಲಿಸಲು ಉರಣವಾಗುವುದು 
ಉಲೈಗಳ ಬಣ್ಣವು ಕೆಲವು ಬಾರಿ ಬಿಳಿಯ ಬಣ್ಣದ್ದಾಗಿದ್ದರೆ ಕೆಲವು ಬಾರಿ ಕೆಂಪು, 
ಹಳದಿ, ಹಸಿರು ಅಥವಾ ನೀಲಿಯ ಬಣ್ಣದ್ದಾಗಿರುತ್ತದೆ, ಈ ವರ್ಣಗಳು ಉಲ್ಬೆಗಳ 
`ಹೊರಮೈನ ಶಾಖಕ್ಕೆ ಅನುಗುಣವಾಗಿರುವುವು. 

ಸಾಮಾನ್ಯವಾಗಿ ಉಲೈಗಳು ಅಧಿಕವಾಗಿ ಕಬ್ಬಿಣದಿಂದ ಕೂಡಿರುತ್ತವೆ. ನಿಕ್ಕಲ್‌ 
ಲೋಹವು ಉಲೈಸಗಳಲ್ಲಿ ಸರ್ವೇಸಾಮಾನ್ಯ. ಕೆಲವು ಉಲೈಗಳು ರೇಡಿಯೊ ಆಕ್ಟಿವ್‌ 
ಧಾತುಗಳಿಂದ ಕೂಡಿರುತ್ತವೆ. ಆ ಕಾರಣದಿಂದಾಗಿ ಅವುಗಳ ವಯಸ ನನ್ನು ಕೀಡಿಯೋ 
ಆಕ್ಟಿವ್‌ ವಿಧಾನಗಳ ಮೂಲಕ ನಿರ್ಧರಿಸಬಹುದಾಗಿದೆ. ಇವುಗಳ ಪ್ರಕಾರ ಉಲ್ಪೆಗಳ 
ವಯಸ್ಸು ಸುಮಾರು 4600 ಮಿಲಿಯನ್‌" ವರ್ಷಗಳೆಂದು ನಿರ್ಧರಿಸಲಾಗಿದೆ. 
EPR ವಯಸ್ಸು ಸಹ ಸರಿಸುಮಾರು ಇಷ್ಟೆ € ಎಂದು ಹಲವಾರು ಅಧ್ಯಯನಗಳ 
ಮೂಲಕ ವ್ಯಕ್ತ ನಟ್ಟ ಜಿ. ಇದರಿಂದಾಗಿ ಉಲ್ಫೆಗಳು ಪೃಥ್ವಿ ಮತ್ತು ಸೌರವ್ಯೂ ಹೆದ 
ಇತರ ಗ್ರಹೆಗಳು ಬ ಸ ಹ್ಮ್ಮಾಂಡದ ಒಂದೇ ರೀತಿಯ ವಸ್ತುವಿನಿಂದ ಜಾ ಐಂ 
ಜೂ ಸಾಧ ಕ್ರವಾಗಿದೆ. ಇದರಿಂದಾಗಿ, ಪೃಥ್ವಿಯ ಅಂತರಾಳದಲ್ಲಿರಬಹುದಾದ 
ವಸ್ತುಗಳ ಬಗ್ಗೆ ಖಚಿತವಾದ ಅಭಿಪ್ರಾಯವನ್ನು ತಳೆಯಲು ಉಲ್ಫೆಗಳ ಅಧ್ಯಯನ 
ಒಂದು ಉತ್ಕೃಷ್ಟ ಸಾಧನವಾಗಿದೆ. 


ಜಿ. ಆರ್‌. ರಂಗಸಾ ಮಯ್ಯ 


ಬೇಸಾಯ 


ತರಕಾರಿ ಬೆಳೆಗಳು 


ಧಾನ್ಯ ಮತ್ತು ಬೇಳೆಕಾಳುಗಳನ್ನು ಬಿಟ್ಟರೆ ಮನುಷ್ಯನ ಆಹಾರದಲ್ಲಿ ತರಕಾರಿ 
ಗಳು ಪ್ರಮುಖ ಸ್ಥಾನ ಹೊಂದಿವೆ. ಬೇಳೆಕಾಳುಗಳ ಬೆಲೆ ಗಗನಕ್ಕೇರಿರುವ ಈ 
ದಿನಗಳಲ್ಲಿ ಹೆಚ್ಚು ಹೆಚ್ಚು ತರಕಾರಿಯನ್ನಾದರೊ ಜನ ತಿನ್ನಬಹುದು. ಬಡವರಂತೂ 
ತಮ್ಮ ದಿನದ ಗಳಿಕೆಯ ಶೇಕಡ 60--80ರಷ್ಟು ಹಣವನ್ನು ಬರೀ ನಿಷ್ಕದಿಂದ ಕೂಡಿದ 
ಧಾನ್ಯಗಳಿಗೆ ವಿನಿಯೋಗಿಸುತ್ತಾರೆ. ತರಕಾರಿಗಳಲ್ಲಿ ಅನ್ನಾಂಗಗಳು, ಖನಿಜಾಂಶಗಳು 
ಹೇರಳವಾಗಿವೆ. ಮಕ್ಕಳಂತೂ ಪ್ರೋಟೀನ್‌, ಅನ್ನಾಂಗಗಳು ಮತ್ತು ಖನಿಜಾಂಶ 
ಗಳ ಕೊರತೆಯಿಂದ ನರಳುತ್ತಿದ್ದಾರೆ, ಇದು ಹಿಂದುಳಿದ ಹಾಗೂ ಅಭಿವೃದ್ಧಶೀಲ 
ರಾಷ್ಟ್ರಗಳಲ್ಲಿ ಹೆಚ್ಚು ಕಡಿಮೆ ಒಂದೇ, ಹೆಚ್ಚು ಹೆಚ್ಚು ತರಕಾರಿಗಳನ್ನು ಬೆಳೆದಾಗ, 
ಸರ್ಕಾರ ಸೂಕ್ತ ಬೆಲೆಯನ್ನು ಬೆಳೆಯುವವರಿಗೆ ಒದಗಿಸಿಕೊಟ್ಟಾಗ ಮು ನ್ಯೂನ 
ಪೋಷಣೆಯ ಸಮಸ್ಯೆ ಅಲ್ಪ ಮಟ್ಟಿಗೆ ಬಗೆಹರಿಯಬಹುದು. ಜೆಳೆಯುವವನಿಂದ 
ಕೊಳ್ಳುವಾಗ ಯಾವ ಬೆಲೆ ಇರುತ್ತದೋ ಅದೇ ಬೆಲೆ ಮಾರುಕಟ್ಟೆಯಲ್ಲಿ ಬಳಕೆದಾರ 
ಕೊಳ್ಳುವ ಹೊತ್ತಿಗೆ ಹೆತ್ತುಪಟ್ಟು ಹೆಚ್ಚಿರುತ್ತದೆ. ಈ ಅಂತರ ಕಡಿಮೆಯಾದರೆ 
ಬೆಳೆಯುವವನಿಗೆ ಹಾಗೂ ತಿನ್ನುವವನಿಗೆ ಇಬ್ಬರಿಗೂ ಲಾಭ, ಈ ಲೇಖನ ಮಾಲೆ 
ಯಲ್ಲಿ ಕೆಲವು ಪ್ರಮುಖ ತರಕಾರಿಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಈ ಬಗ್ಗೆ 
ಕೈತರು ಗಮನಹರಿಸಬೇಕು. 


ಆಲೂಗಡ್ಡೆ 

ಬಹುಶಃ ಆಲೂಗಡ್ಡೆಯಿಲ್ಲದೆ ಯಾವ ಅಡಿಗೆಯೂ ಆಗುವುದಿಲ್ಲವೇನೋ. 
ಸಾಂಬಾರಾಗಲಿ, ಪಲ್ಯವಾಗಲಿ ಇದು ಬೇಕೇಬೇಕು. ಆದ್ದರಿಂದಲೇ ತರಕಾರಿ ಬೆಳೆ 
ಗಳಲ್ಲಿ ಇದಕ್ಕೆ ಅಗ್ರಸ್ಥಾ ನ. ನೀರು ಬಸಿದು ಹೋಗುವಂಥ ಮರಳು ಮಿಶ್ರ ಮಣ್ಣು ಈ 
ಬೆಳೆಗೆ ಹೆಚ್ಚು ಸೂಕ್ತ. ಕರ್ನಾಟಕದ ಬಯಲು ಸೀಮೆಯ ತಂಪು ಹೆವಾಮಾನದಲ್ಲಿ 
ಈ ಬೆಳೆಯನ್ನು ಲಾಭದಾಯಕವಾಗಿ ಬೆಳೆಯಬಹುದು, 


ಕಲ ವಿಜಾ ನ ಕರ್ಣಾಟಕ 
wn 


ಕರ್ನಾಟಕಕ್ಕೆ ಕುಪ್ರಿ ಕುಬೇರ್‌, 'ಅಸಟುಡೇಟ್‌, ಕುಥ್ರಿ ಚಂದ್ರ ಮುಖಿ 
ಕುಫ್ರಿ ಜ್ಯೋತಿ ಮತ್ತು ರಿಕೆಟ್‌ ಹೆಚ್ಚು ಸೂಕ್ತ ಇವೆಲ್ಲ ತಳಿಗಳೂ ಹೆಚ್ಚು ಕಡಿಮೆ 
75-90 ದಿನಗಳಲ್ಲಿ ಬರುತ್ತವೆ. 

ಬಿತ್ತನೆ ಬೀಜ : ರೋಗಮುಕ್ತ ಬೀಜದ ಗಡ್ಡೆಗಳನ್ನು ಆರಿಸಿ 2-3 
ಕಣ್ಣು ಗಳುಳ್ಳ (ಕಣ್ಣು ಗಳು ಹೊರಮೂಡುವಂತಿರಬೇಕು) ಬೀಜದ ತುಂಡುಗಳನ್ನು 
ಕತ್ತರಿ ರಿಸಿ ಪ್ರ ಗಡ್ಡೆ ಕತ್ತ ರಿಸುವಾಗಲೂ ಚಾಕುವನ್ನು ಸ್ಪ ನಿಟ್‌ ಅಥವಾ ಶೇಕಡ 1ರ 
ಮಕುಗ್ಯರಿಕ್‌ ಕೊ ್ಲೀಶ್ಸೈಡ್‌ ಔಷಧಿಯಲ್ಲಿ ಅದ್ದಿ ತೆಗೆಯ 1 ಗ್ರಾಂ ಮಕುಣ್ಯರಿಕ್‌ 
ಕ್ಲೋರೈಡ್‌ ಔಷಧಿಯನ್ನು ಒಂದು ಲೀಟಿರ್‌ “ನೀರಿಗೆ ಬೆರೆಸಿದರೆ ಸಾಕು, ಇದರಿಂದ 
ಕೋಗಪೀಡಿತ ಗಡ್ಡೆಯನ್ನು ಕತ್ತರಿಸಿದಾಗ ರೋಗಮುಕ್ತ ಗಡ್ಡೆಗೆ ಹೆರಡಬಹುದಾದ 
ಕೋಗಗಳು ಹರಡುವುದಿಲ್ಲ. ಎಕರೆಗೆ 600 ಕೆ.ಜಿ. ಬೀಜ ಸಾಕು. 

ಉಳುಮೆ ಹಾಗೂ ಮುಣ್ಣಿನ ಸಿದ್ಧತೆ: 9 ರಿಂದ 12 ಅಂಗುಲ ಆಳಕ್ಕೆ 
ಉಳುಮೆ ಸಾಕು. ಚೆನ್ನಾಗಿ ಹೆಂಟಿ ಒಡೆದು ಎಕಕೆಗೆ 18 ಕೆ.ಜಿ. ಶೇಕಡ 6 
ಹೆಪ್ಟಾಕ್ಲೋರ್‌ ಅಥವಾ ಶೇಕಡ 5ರ ಹೆಪ್ಪಾಕ್ಸೊ €ರ್‌ ಅಥವಾ ಶೇಕಡ 5ರ 
ಕ್ಲೋರಡೀನ್‌ ಅನ್ನು ಮಣ್ಣಿಗೆ ಚೆನ್ನಾಗಿ ಬೆರೆಸಿ, ಇದರಿಂದ ಗೆದ್ದಲು ಹುಳುಗಳ 
ಕಾಟ ತಪ್ಪುತ್ತದೆ 

ಗೊಬ್ಬರ"; ನೀರಾವರಿ ಬೆಳೆಯಾದಕೆ ಎಕರೆಗೆ 20 ಗಾಡಿ, ಮಳೆಯಾಧಾರಿತ 
ಬೆಳೆಯಾದಕೆ 10 ಗಾಡಿ ಕಂಪೋಸ್ಟ್‌ ಗೊಬ್ಬ ರ ಬೇಕು, ಇದನ್ನು ಬಿತ್ತುವ ಮೂರು 
ವಾರಕ್ಕೆ ಮುನ್ನ ಕೊಡಬೇಕು, 

ರಸಗೊಬ್ಬರಗಳು : ನೀರಾವರಿ ಬೆಳೆಗೆ ಹೆಕ್ಟೇರಿಗೆ 125 ಕೆಜಿ. ಸಾರಜನಕ 
100 ಕೆ.ಜಿ. ರಂಜಕ ಹಾಗೂ 125 ಕೆ.ಜಿ. ಪೊಟ್ಯಾಶ್‌ ಅನ್ನೂ ಮಳೆಯಾಧಾರಿತ 
ಬೆಳೆಗೆ 100 ಕೆ.ಜಿ. ಸಾರಜನಕ 75 ಕೆ.ಜಿ. ರಂಜಕ ಹಾಗೂ 100 ಕೆ.ಜಿ. 
ಪೊಟ್ಯಾಶ್‌ ನೀಡಬೇಕು, ಸಾರಜನಕದ ಅರ್ಥಭಾಗವನ್ನು ಮಣ್ಣನ್ನು ಹಸನು 
ಮಾಡುವಾಗಲೂ ಉಳಿದರ್ಧ ಭಾಗವನ್ನು ಬಿತ್ತಿದ ಆರು ವಾರಗಳ ಬಳಿಕವೂ 
ಕೊಡುವುದು ಉತ್ತಮ. 

ಈ ಬೆಳೆಗೆ ಕೊನೆಯವರೆಗೂ ಒಂದಲ್ಲ ಒಂದು ರೋಗ ತಗಲುವ ಸಾಧ್ಯತೆ 
ಹೆಚ್ಚು, ಮುಂಜಾಗರುಕತೆ ವಹಿಸಿ ಸೂಕ್ತ ಔಷಧಿಯನ್ನು ಸಿಂಪಡಿಸಿ ನಿಯಂತ್ರಿಸ 
ಬೇಕು. ಈ ಬಗ್ಗೆ ಕೃಷಿ ವಿಸ್ತರಣಾಧಿಕಾರಿಗಳ ಅಥವ ಹತ್ತಿರದ ತೋಟಗಾರಿಕೆ 
ಇಲಾಖೆಯ ಆನಗ ಸಲಹೆ ಪಡೆಯಬಹುದು. 


ಟೊವನ್ಯಾ ಟೊ 
ಟೂಮ್ಯಾಟೂ ಎಲ್ಲರಿಗೂ ಹಿಡಿಸುವ ಸ್ಟಾ ನಿದಿಷ್ಟ ತರಕಾರಿ. ಹಣ್ಣಿನ ರೂಪದಲ್ಲೂ 
ತಿನ್ನಬಹುದು, ತರಕಾರಿಯಂತೂ ಭಟಟ ಹೇಗೆ ಬಳಸಿದರೂ ಇದರಲ್ಲಿನ 


ಬೇಸಾಯ ೩೯ 


ಸತ್ವ ಹಾಳಾಗದು, ಇದರಲ್ಲಿ ಎ, ಬಿ, ಸ್ಕಿ ಅನ್ನಾಂಗಗಳು, ಸುಣ್ಣ ಮತ್ತು 
ಖನಿಜಾಂಶಗಳೂ ಇವೆ. 

ಈ ಜಿಳೆಯಲ್ಲಿ ಸಾಕಷ್ಟು ತಳಿಗಳಿವೆ. ಹೈಬ್ರಿಡ್‌ ಕರ್ನಾಟಕ, ಪೂಸಾರೂಬಿ, . 
ಸೂ (Sux), ಸಾನ್‌ ಮೆರ್‌ಜಾನೋ, ರೋಮ, ಹೈನ್ಸ್‌-1350, ಡೆಲಿಸಿಯಸ್‌, 
ಮಾನಾಪಾಲ್‌ ಇತ್ಯಾದಿ ತಳಿಗಳನ್ನು ರಾಜ್ಯದಲ್ಲಿ ಬೆಳೆಯಬಹುದು. 

ಈ ಬೆಳೆಯನ್ನು ಜೂನ್‌-ಜುಲೈ ನಿಂದ ನವಂಬರ್‌ ಕೊನೆಯ ವರೆಗೂ ಬಿತ್ತ 
ಬಹುದು. ಈ ತಳಿಗಳಿಂದ ಹೆಚ್ಚು ಇಳುವರಿ ಪಡೆಯಲು ಈ ಕೆಳಗಿನಂತೆ ಗೊಬ್ಬರ 
ನೀಡಬೇಕು. 

ಹೈಬ್ರಿಡ್‌ ಕರ್ನಾಟಕ ತಳಿಯನ್ನು ಬಿತ್ತಿದ್ದರೆ, 3-4 ವಾರಗಳ ಸಸಿಯನ್ನು 
ಚೆನ್ನಾಗಿ ಹಸನು ಮಾಡಿದ ಭೂಮಿಗೆ ನಾಟ ಹಾಕುವ ಮುನ್ನ ಮೂಲಗೊಬ್ಬರವಾಗಿ 
ಎಕರೆಗೆ 50 ಕೆ.ಜಿ. ಸಾರಜನಕ (250 ಕೆ.ಜಿ. ಅಮೋನಿಯಂ ಸಲ್ಫೇಟ್‌) 100 
ಕೆ.ಜಿ. ರಂಜಕ (685 ಕೆ.ಜಿ, ಸೂಪರ್‌ ಫಾಸ್ಪೇಟ್‌) ಹಾಗೂ 100 ಕೆ.ಜಿ. 
ಪೊಟ್ಯಾಶ್‌ (200 ಕೆ.ಜಿ. ಸಲ್ಫೇಟ್‌ ಅಫ್‌ ಪೊಟ್ಯಾಶ್‌) ನೀಡಬೇಕು. ನಾಟ 
ಮಾಡುವಾಗ ಸಾಲಿನಿಂದ ಸಾಲಿಗೆ 4 ಅಡಿ ಸಸಿಯಿಂದ ಸಸಿಗೆ 3 ಅಂಗುಲ ಅಂತರ 
ಕಾಯ್ದಿಟ್ಟುಕೊಳೆ ಬೇಕು. ನಾಲ್ಕು ವಾರಗಳ ಬಳಿಕ ಎಕರೆಗೆ 50 ಕೆ.ಜಿ. ಸಾರಜನಕ 
ವನ್ನು ಮೇಲು ಗೊಬ್ಬರವಾಗಿ ನೀಡಬೇಕು. 

ಇತರ ತಳಿಗಳಾದರೆ ಎಕರೆಗೆ 25 ಕೆ.ಜಿ. ಸಾರಜನಕ (125 ಕೆ.ಜಿ. 
ಅಮೋನಿಯಂ ಸಲ್ಫೇಟ೯) 40 ಕೆ.ಜಿ. ರಂಜಕ (250 ಕೆ.ಜಿ. ಸೂಪರ್‌ ಫಾಸ್ಪೇಟ್‌) 
ಹಾಗೂ 24 ಕೆ.ಜಿ. ಪೊಟ್ಯಾಶ್‌ (48 ಕೆ.ಜಿ. ಸಲ್ಫೇಟ್‌: ಅಫ್‌ ಪೊಟ್ಯಾಶ್‌) 
ಗೊಬ್ಬರಗಳನ್ನು ಮಣ್ಣಿಗೆ ನೀಡಿ ಎರಡುವರೆ ಅಡಿ ಅಂತರದ ಸಾಲುಗಳಲ್ಲಿ ಸಸಿಯಿಂದ 
ಸಸಿಗೆ 2 ಅಡಿ ಅಂತರದಲ್ಲಿ ಸಸಿಗಳನ್ನು ನೆಡಬೇಕು. ನಾಲ್ಕುವಾರ ಕಳೆದೆ ಮೇಲೆ 
20 ಕೆ.ಜಿ. ಸಾರಜನಕವನ್ನು ಬೆಳೆಗೆ ಮೇಲುಗೊಬ್ಬರವಾಗಿ ಕೊಡಬೇಕು. 


ಯಾವ ತಳಿಯಾದರೂ ನಾಟ ಮಾಡಲು 3-4 ವಾರಗಳ ಸಸಿ ಸಾಕು. 
ಹೈಬ್ರಿಡ್‌ ಕರ್ನಾಟಕ ತಳಿಯಾದಕೆ ಎಕರೆಗೆ 30-40 ಗ್ರಾಂ ಇತರ ತಳಿಗಳಾದರೆ 
100-150 ಗ್ರಾಂ ಬಿತ್ತನೆ ಬೇಕಾಗುತ್ತದೆ. 


ಟೊಮ್ಯಾಟೊ ಬೆಳೆಗೆ ಎಲೆ ಚುಕ್ಕೆ ರೋಗ, ಎಲೆ ಸುರುಳಿ ರೋಗ, ಬೆಂಕಿರೋಗ 
ಸುರುಟು ರೋಗ, ಕಾಯಿ ಕೊರೆಯುವ ಹುಳುಗಳು ಬಿಳಿನೊಣ, ಸೀಡೆ ಹೇನುಗಳ 
ಹಾವಳಿ ಹೆಚ್ಚು. ಸೂಕ್ತ ಸಸ್ಯಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿ ಇವನ್ನು 
ನಿಯಂತ್ರಿಸಬಹುದು, ಈ ಯಾವುಜೀ ರೋಗ ಲಕ್ಷಣಗಳು ಕಂಡುಬಂದರೆ ಹತ್ತಿರದ 
ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಯನ್ನು ಕಂಡು ಶಿಪಾರಸ್ಸು ಮಾಡಿದ ಔಷಧಿ 
ಯನ್ನು ಬಳಸಬೇಕು. 


೪೦ ವಿಜ್ಞಾನ ಕರ್ಣಾಟಕ 


ಈ ಬೆಳೆಯನ್ನು ಚೌಳು ಕ್ಷಾರ ಭೂಮಿಯ ಮಣ್ಣುಗಳಲ್ಲಿ ಬೆಳೆಯಬಾರದು 
ನಾಲ್ಕು ವರ್ಷಕ್ಕಿಂತ ಹಳೆಯ ಬೀಜವನ್ನು ಬಿತ್ತನೆಗೆ ಬಳಸಬಾರದು. 


ಬದನೆ 


ಬದನೆ ತರಕಾರಿ ಬೆಳೆಗಳಲ್ಲಿ ಒಂದು ವಿಶಿಷ್ಟ ಸ್ಥಾನ ಪಡೆದಿದೆ. ಕಾರಣ ಇದನ್ನು 
ಸಾಕಷ್ಟು ದಿನ ತಾಜಾ ರೂಪದಲ್ಲೇ ಬಳಸಬಹುದು, ಸಂಗ್ರಹಿಸಬಹುದು. ಬೆಲೆಯೂ 
ಅಷ್ಟೇನೂ ಹೆಚ್ಚಲ್ಲ. ಇದಕ್ಕೆ ಬೀಳುವ ರೋಗ-ರುಜಿನಗಳೂ ಕಡಿಮೆ, ಚೌಳು/ಕ್ಷಾರ 
ಭೂಮಿಗಳನ್ನು ಬಿಟ್ಟು ಸುಮಾರಾಗಿ ಫಲವತ್ತಾದ ಭೂಮಿಯಲ್ಲೂ ಈ ಬೆಳೆ ತೆಗೆಯ 
ಬಹುದು, 

ಈ ರನಗೆರೈೆ, ಕೆಂಗೆಕಿ ಮಾಲಾಪುರ, ಮುಟ್ಟಿ ಗುಳ್ಳ ಇವು ಪ್ರಾದೇಶಿಕವಾಗಿ 
ಜನಪ್ರಿಯವಾದ ತಳಿಗಳು. ಇತ್ತೀಚೆಗೆ ಅರ್ಕಾ ಶೀಲ್‌, ಅರ್ಕಾ ಶ್ರೀಷ್‌, ಅರ್ಕಾ 
ಕುಸುವರ್‌ ಕರ್‌, ಅರ್ಕಾ ನವನೀತ್‌, ವೆಸ್ಟ್‌ ಕೋಸ್ಟ್‌ ರೌಂಡ್‌ ಎಂಬ ಸುಧಾರಿತ 
ತಳಿಗಳನ್ನು ಕರ್ನಾಟಕಕ್ಕೆ ಶಿಪಾರಸ್ಸು ಮಾಡಲಾಗಿದೆ. 

ಹೆಕ್ಟೇರಿಗೆ 125 ಕೆ.ಜಿ, ಸಾರಜನಕ, 100 ಕೆ.ಜಿ, ರಂಜಕ ಮತ್ತು 50 ಕೆ.ಜಿ. 
ಪೊಟ್ಯಾಶ್‌ ಗೊಬ್ಬರಗಳನ್ನು ನೀಡಿ ಸೂಕ್ತ ರೋಗ-ರುಜಿನಗಳ ನಿಯಂತ್ರಣಾ 
ಕ್ರಮಗಳು, ಕೃಷಿ. ಪದ್ಧತಿಗಳನ್ನು ಅನುಸರಿಸಿ ಬೆಳೆದಾಗ ಅತ್ಯಧಿಕ ಇಳುವರಿ ಪಡೆಯ 
ಬಹುದು. 

ಈ ಬೆಳೆಗೆ ಕಾಡುವ (ವಿಶೇಷವಾಗಿ) ಸುಳಿನೊಣ ಹಾಗೂ ಕಾಯಿಕೊರೆಯುವ 
ಹುಳುಗಳನ್ನು 0.05%ರ ಮೆಲಾಥಿಯನ್‌ ಅಥವಾ 0.1%ರ ಕಾರ್ಬರಿಲ್‌ ಅನ್ನು 
ಹೆಕ್ಟೇರಿಗೆ 300-350 ಲೀಟರ್‌ ದ್ರಾವಣ ಮಾಡಿಕೊಂಡು ಸಿಂಪರಿಸಿ ನಿಯಂತ್ರಿಸ 
ಬಹುದು. 


ಮೆಣಸಿನ ಕಾಯಿ 

ಎನ್‌.ಪಿ.-46 ಎ ಮತ್ತು ಜ್ವಾಲ ತಳಿಗಳನ್ನು ರಾಜ್ಯದ ಎಲ್ಲೆಡೆಯೂ ಬೆಳೆಯ 
ಬಹುದು. ಇದಲ್ಲದೆ ಜ-3 ತಳಿಯೂ ಒಂದು ಉತ್ತಮ ತಳಿ. 

ಬ್ಯಾಡಗಿ, ಸಂಕೇಶ್ವರ, ಚಿಂಚೋಳಿ, ಮೈಸೂರು, ಗೌರಿಬಿದನೊರು- ಜನಪ್ರಿಯ 
ಪ್ರಾದೇಶಿಕ ತಳಿಗಳು. ಜಿ-3 ಮತ್ತು ಗೌರಿಬಿದನೂರು ತಳಿಗಳು ಬೆಂಗಳೂರು, ಕೋಲಾರ 
ಮತ್ತು ತುಮಕೂರು ಜಿಲ್ಲೆಗಳಿಗೆ ಸೂಕ್ತ. 

ಎಕರೆಗೆ 500 ಗ್ರಾಂ ಬಿತ್ತನೆ ಸಾಕು. ಆರು ವಾರಗಳ ಸಸಿಯನ್ನು ಎರಡೂವರೆ 
ಅಡಿ ಅಂತರದ ಮುರಿ ಪಟಗಳಲ್ಲಿ ಸಸಿಯಿಂದ ಸಸಿಗೆ 18 ಅಂಗುಲ ಅಂತರ ಕಾದಿಟ್ಟು 
ಕೊಂಡು ನಾಟ ಮಾಡಬೇಕು. 

ಮಳೆಯಾಧಾರಿತ ಬೆಳೆಯಾದರೆ ಹೆಕ್ಟೇರಿಗೆ 100 ಕೆ. ಜಿ, ಸಾರಜನಕ, 50 


ಲೇಖಕರಿಗೆ ಸೂಚನೆಗಳು 


೧. ವಿಜ್ಞಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನಲ್ಲದೆ ಶ್ರೇಷ್ಠ 
ವಿಜ್ಞಾನಿಗಳು ಬರೆದ ಲೇಖನಗಳ ಕನ್ನಡ ಅನುವಾದಗಳನ್ನೂ ಉತ್ಕೃಷ್ಟವಾದ 
ಇಂಗ್ಲಿ ಷ್‌ ಮತ್ತು ಕನ್ನ ಡ ವಿಜ್ಞಾನ ನ ಪುಸ್ತ ಗಳನ್ನು ಕುರಿತ ಸರಿಚಯಾತ್ಮ, ಕ ಲೇಖನ 
ಗಳನ್ನೂ ಪ್ರಕಟಿಸಲಾಗುವುದು. ಅನುವಾದವಾನಿದ್ದರೆ ಮೂಲಲೇಖಕರ ಮತ್ತು 
ಲೇಖನದ ಹೆಸರನ್ನೂ ಲೇಖನದ ಆಕರವನ್ನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 

೩. ಲೇಖನವನ್ನು, ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು, 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂದಿಗೃತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 

೪. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ್‌ ಇಂಕ್‌ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು. 
ಅದರಲ್ಲಿ ಮಾಡಬೇಕಾಗಬಹುದಾದ ಅಬ್ಬ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು 
ಸ್ಸ ಸ್ಟವಾಗಿ ತಿಳಿಸಬೇಕು. 

೫. ಲೇಖಕರಿನೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ RB ಮತ್ತು ಅದಕ್ಕೆ ತಗಲು 
ವೆಚ್ಚವನ್ನು ವಹಿಸಿಕೊಳ್ಳಬೇಕು. 

೬. ವಿಜ್ಞಾ ನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತ ರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿ ತೆ ಪ್ರಯತ್ನ 
ಮಾರ ಕೌಗುವುದು. ಪಶ್ನೆ ಗಳಿಗೆ ನ ಉತ್ತರೆಗಳನ್ನೂ ಓದುಗರ ಪತ್ರ ಗಳನ್ನೂ ಪ್ರಕಟ 
ಸುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 

೭. ಕನ್ನಡ ಮತ್ತು ಇಂಗ್ಲಿಷ್‌ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 

ಆ. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 


ಸಂಪಾದಕರು ವಿಜ್ಞಾನ ಕರ್ಣಾಟಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, 
ಮೈ ಸೂರು-೬ ಎಂಬ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. 


